ಯಕ್ಷಗಾನ 
ಗಾಂಧಾರಿ 


ಅನಂತರಾಮ ಬಂಗಾಡಿ - 


, 


W 


S 


0 


ನಿತ್ಯಾನಂದಗ್ರಂಥಾಲಯ 


ಮಹಾನಗರ ಪಾಲಿಕೆ ಬಸ್ ನಿಲ್ದಾಣ 
ಮಂಗಳೂರು- 575004. ಜಿ ದೂರವಾಣಿ: 7775 


150 


60 . 


35 


1300 


20 


0 


10 


0 


10 


| 


CR. 


೮ 


ನಮ್ಮಲ್ಲಿ ದೊರೆಯುವ ಅಮೂಲ್ಯ ಕನ್ನಡ ಗ್ರಂಥಗಳ 
ಕುಮಾರವ್ಯಾಸ ಭಾರತ 

60 || 
ಶ್ರೀಮದ್ ವಾಲ್ಮೀಕಿ ರಾಮಾಯಣ ( 2 ಸಂಪುಟಗಳು ) 
ಶ್ರೀಮದ್ ಭಗವದ್ಗೀತಾ ರಹಸ್ಯ ( ಬಾಲಗಂಗಾಧರ ತಿಲಕ) - 50 C 
ಕರ್ಣಾಟಕ ಭಾರತ ಕಥಾ ಮಂಜರಿ 
ಶ್ರೀ ಗುರು ಚರಿತ್ರೆ 
ಬ್ರಹಜ್ಞಾತಕಾಖ್ಯ (ಹೋರಾಶಾಸ್ತ್ರ ) 

150 
ಗೀತಾಭಾವಧಾರೆ, ಉಪನಿಷತ್ತು ಭಾವಧಾರೆ ( ಟೀಕೆ ಸಹಿತ) 

35 ( 
ಪ್ರಶ್ನೆ ಮಾರ್ಗ 
ಲಲಿತಾ ಸಹಸ್ರನಾಮ ( ಟೀಕೆ ಸಹಿತ) 
ಶ್ರೀ ದುರ್ಗಾಸಪ್ತಶತಿ ( ಟೀಕೆ ಸಹಿತ) . 

10 
ವಚನ ರಾಮಾಯಣ 
> ಜೈಮಿನಿ ಭಾರತ 

10 | 
. ಭಾಗವತ 
» ಭಾರತ 

10 0 
ಶ್ರೀಕೃಷ್ಣ ಬೋಧಾಮೃತ 
ಮದನಮೋಹನರಾಜ ಚರಿತ್ರೆ 
ಬ್ರ ಹೊತ್ತರಖಂಡ 
ವಚನ ದೇವೀ ಮಹಾತ್ಮ 
ಸದ್ಯ ದೇವೀ ಮಹಾತ್ಮ 
ಭಕ್ತಿ ವಿಜಯ 
ಶಿವಪುರಾಣ ಕಥಾವಳಿ 
ಶಿವಲೀಲಾಮೃತ 
ದೇವೀ ಪುರಾಣ (ಸಟೀ ಕಾ ) 
ಪುರಂದರ ದಾಸರ ಪದಗಳು 
ಸರ್ವಜ್ಞ ವಚನಗಳು 
ಬಸವಣ್ಣನವರ ವಚನಗಳು 
ಕುರುಕ್ಷೇತ್ರ ಕೆಂದು ಆಯೋಗ 
ಪುರಾಣನಾಮ ಚೂಡಾಮಣಿ 

200 
ಶ್ರೀ ರಾಘವೇಂದ್ರ ಚರಿತ್ರೆ 
ಸ್ವಾಮಿ ಅಯ್ಯಪ್ಪ ಮಹಿಮೆ 

3 0 
ಜ್ಯೋತಿಷ ಬೋಧಿನಿ ( ೨, ಜಿ, ಆಚಾರ್ಯ) 

10 ) 
ಆಯುರ್ಧಾಯ 

10 0 
ಪ್ರಟ್ ಸಂಚಶಿಕಾ 

12 (1) 
ಫಲದೀಪಿಕಾ ( ಭಾಗ 1 - 2 ) , 

27 ) 
ಚಿದಾಕಾಶ ಗೀತಾ 
ವಿ . ಸೂ .: ಉಚಿತ ಕ್ರಯ ಪಟ್ಟಿಗಾಗಿ 50 ಪೈಸೆ ಅಂಚೆ ಚೀಟಿಯೊಂದಿ 
ಪ್ರಕಾಶಕರಿಗೆ ಬರೆಯಿರಿ. ಹೊಸ ಮುದ್ರಣಗಳಿಗೆ ಬೆಲೆ ಬದಲಾವಣೆ ಇರುವುದರಿಂಶ 
ಮುಂಚಿತವಾಗಿ ಬರೆದುಕೊಂಡು ವ್ಯವಹರಿಸಿರಿ . 


೮ 


೮ 


೮ 


೮ 


8 


( 


ಗಾಂಧಾರಿ 
ಪೌರಾಣಿಕ ಯಕ್ಷಗಾನ ಪ್ರಸಂಗ 


ರಚನೆ : 
ಅನಂತರಾಮ ಬಂಗಾಡಿ 
(( ಕನ್ನಡ ರತ್ನ ” 
ಪ್ರಕಾಶಕರು : 


30ಡಿ 


NO 


(ದೂರವಾಣಿ: 27775) 

ಪ್ರಥಮ ಆವೃತ್ತಿ 
1987 .. . 

* ೬ ಎನ್ . ಅನಂತವರ್ಧನ ಬೆಲೆ: ರ 


ಚಾರ್ಟರ್ ಅಕೌಟಿ: * 
ಗುರಿಕಾರ ದೇವಣ್ಣ ರಸ್ತೆ 
ಮೈ ಸೂಕು - ೫೭೦ ೦೦೪ 


- 


ಅತಿ ಓ ಸೆಂಟರ್ 
ಮಂಗಳೂರು 50 ) 

0 01110 


ಕವಿಹೃದಯ 
ಯಕ್ಷಗಾನ ರಂಗಕ್ಕೆ ' ಗಾಂಧಾರಿ ' ಹೊಸರೀತಿಯ ಸಂಯೋಜನೆಯುಳ್ಳ 
ಪ್ರಸಂಗ: ಕಥೆ, ಪಾತ್ರ ಚಿತ್ರಣ ಪೌರಾಣಿಕದ್ದೇ ಆದರೂ ಓರ್ವ ವ್ಯಕ್ತಿಯ 
ಗುಣಾವಗುಣಗಳ ಮೇಲೆ ಹೆಣೆದ ಕಥಾನಕ , ಮಹಾಭಾರತದ ಗಾಂಧಾರಿ 
ಯಾರು ? ಆಕೆಯ ಗುಣ: ವ್ಯಕ್ತಿತ್ವದ ಬಗ್ಗೆ ಜನ ತಿಳಿದುಕೊಂಡಿರುವ ಅಂಶ 
ಯೇನು? ಎಂಬಿತ್ಯಾದಿ ಸಂಶೋಧನಾತ್ಮಕ ವಿಚಾರದಿಂದ ಈ ಕೃತಿಯನ್ನು ರಚಿ 
ಸಿದ್ದೇನೆ. ಭೈರಪ್ಪನವರಂತಹ ಮಹಾನ್ ಸಾಹಿತಿಗಳು ಭಾರತದಲ್ಲಿ ಬರತಕ್ಕೆ 
ವ್ಯಕ್ತಿಗಳ ಚಿತ್ರಣವನ್ನು ಕಲ್ಪಿಸಿದಂತೆ , ನಾನುಕೂಡಾಕೌರವ ಮಾತೆಯ ಬಗ್ಗೆ 
ಚಿಂತಿಸಿ ಅವಳ ವ್ಯಕ್ತಿತ್ವವನ್ನು ಇಲ್ಲಿ ಕಲ್ಪಿಸಿರುತ್ತೇನೆ, ಆದರೆ ಪೌರಾಣಿಕ ಕಥಾ 
ಭಂಗವಾಗದಂತೆ ಜಾಗೃತನಾಗಿದ್ದೇನೆ, ಈ ಪ್ರಸಂಗ ಕರ್ನಾಟಕದಾದ್ಯಂತ 
ಮಾತ್ರ ಅಲ್ಲ ಮುಂಬೈ ನಗರದಲ್ಲಿ ಪ್ರದರ್ಶನಗೊಂಡು ಜಯಭೇರಿಗಳಿಸಿದೆ, 
ನನ್ನಿಂದ ರಚಿಸಲ್ಪಟ್ಟ ಗಾಂಧಾರಿ ಕೃತಿಯ ಪ್ರದರ್ಶನಕ್ಕೆ ಅನುವು ಮಾಡಿಕೊಟ್ಟ 
ಕರ್ನಾಟಕ ಮೇಳದ ಯಜಮಾನರಾದ ಕೆ, ವಿಠಲ ಶೆಟ್ಟಿಯವರಿಗೂ ಪ್ರದರ್ಶಿ 
ಸಿದ ಕಲಾವಿದರಿಗೂ , ಪ್ರಸಂಗ ಬರೆಯುವ ಸಮಯದಲ್ಲಿ ಸೂಕ್ತ ಸಲಹೆ ಇತ್ತ 
- ಆತ್ಮೀಯ ಮಾರ್ಗದರ್ಶಕ ದಿ| ದಾಮೋದರ ಮಂಡೆಚ್ಚರಿಗೂ ನಾನು ಚಿರಋಣಿ 

ಈ ಪ್ರಸಂಗವನ್ನು ಬೆಳಕಿಗೆ ತಂದ ಮಾನ ವೆಂಕಟರಾವ್, ಮತ್ತು ಶ್ರೀವಾನ್ 
ಚಂದ್ರಶೇಖರ ಶೆಟ್ಟಿಯವರಿಗೂ , ಪ್ರಭಾಕರ ಶೆಟ್ಟಯದರಿಗೂ ಧನ್ಯವಾದಗಳು , 
ರಕ್ಷಾಪುಟದ ಆಫ್‌ಸೆಟ್ ಮುದ್ರಣದಲ್ಲಿ ಸಹಕರಿಸಿದ ಶಾರದಾ ಪ್ರೆಸ್‌ನವರಿಗೂ , 

ಪುಸ್ತಕವನ್ನು ಚೆನ್ನಾಗಿ ಮುದ್ರಿಸಿದ ಲೋಟಸ್ ಪ್ರಿಂಟರ್‌ನ ಬಳಗದವರಿಗ 
- ನನ್ನ ಕೃತಜ್ಞತೆಗಳು 

ಈ ಕೃತಿಯನ್ನು ಪೌರಾಣಿಕ ನೆಲೆಯಲ್ಲಿ ಹೊಸತನದಲ್ಲಿ ಪ್ರದರ್ಶನಗೊಂ 
ಡಗಿ ಮೆಚ್ಚಿದ ಅಭಿಮಾನಿ ಬಳಗದವರು ಇದನ್ನು ಓದಿ, ಪ್ರಚುರ ಪಡಿಸ 
ಬೇಕಾಗಿಯೂ , ವಿದ್ದ ಜನರು ದೋಷಗಳನ್ನು ತಿದ್ದಿ ಮರೆಸಿ ನನ್ನನ್ನು ಹರಸ 
ಬೇಕಾಗಿಯೂ ವಿನಂತಿಸುವ 

ಸಜ್ಜನ ವಿಧೇಯ, 
* ದಿನಾಂಕ, ೧- ೮- ೧೯೮೭ 

ಕೆ, ಅನಂತರಾಂ ಬಂಗಾಡಿ 
ಶ್ರಾವಣ 

ಸಂದ್ಯಾನಿಲಯ ಬಂಗಾಡಿ 


|| ಶ್ರೀ ಮಹಾ ಗಣಾಧಿಪತಯೇ ನಮಃ | 


0 


ಗಾಂಧಾರಿ 
( ಮಹಾಭಾರತ ಕತೆಯಿಂದ ಆಯ್ದ ಯಕ್ಷಗಾನ) 


ಭಾಮಿನಿ 
ಆದಿಶಕ್ತಿಗೆ ಮಣಿದು ಗಣಪನ! 
ಪಾದ ಪದ್ಯವ ನೆನೆದು ವಾಣಿಗೆ | 
ಸಾದರದಿನದಿಸುತ ಹರಿಹರ ಮುಖ್ಯರಂಜಿಸೀ || 
ರಾಧ ಕಾಂತನ ದಯದೊಳಗೆನಾ | 
ಮೇಧಿ ನಿಯಪುಣ್ಯಾಮೃತದಕತೆ | 
ಸಾಧಿಸುತ ಚೆಲುವಾದ ಯಕ್ಷ ಗಾನದೆಳು ಪೊರೆವೆ || ೧ || 


ರಾಗ ಸೌರಾಷ್ಟ್ರ -ತ್ರಿವುಡೆ 
ಜನಪ ಜನಮೇಜಯಗೆ ವೊರೆದನು | ಮುನಿಪ ವೈಶಂಪಾಯ ಭಾರತ || 
ಘರಚರಿತೆಯೊಳು ಮುಂದೆ ಕೌರವ | ಜನನಿಯಾದ || ೧ || ಸರಸಿಜಾಂಬಕಿ 
ಸುಬಲನಂದನೆ | ಪರಿಣಯಗಿದೃತ ರಾಷ್ಟ್ರಗೊದಗಿದ | ಪರಿಯ ಪೇಳುವೆ 
ಹರಿಯ ದಯದಿಂ 1 ಧರಣಿಪಾಲ | ೨ | | 


ರಾಗ ಬೈರವಿ - ಜಂಪೆತಾಳ 
ಧರಣೀಶಕೇಳಯ್ಯ ಸಿರಿಯರಮಣನುತಾನುಧರೆಯಧರ್ಮವನುಳಿಸಿ ಪೊರೆಯು 
ತಿರಲಂದು || ೧ | ಮುಂದಕಾ ದ್ವಾಪರದಿ! ಹಂದೆಪಾರ್ಥಿವರೆಲ್ಲ ! ವೊಂದಾ 
ಗುತಿಹ ಬಗೆಯ ! ನಿಂದು ಯೋಚಿಸಲು || ೨ | ಧರ್ಮರಕ್ಷಕನಾಗಿ 1 ಕರ್ಮ 
ಭುವಿಯೊಳು ಪುಟ್ಟಿ ! ಪೆರ್ಮೆಯೊಳು ದುಷ್ಟಜನ | ಮರ್ಮವಂಕಳೆಯೆ ||೩|| 
ಯುಗಧರ್ಮ ವನ್ನಳೆವ | ಬಗೆಗಾಗಿ ನಾನಿಂದು ನಿಗವನಿಡ ಬೇಕೆನುತ ಲಗು 
ಬಗೆಯೋ ಆರ್ದ | ೪ || 


ಕಾಂಭೋಜ ಜಂಪೆತಾಳ 
ಇತ್ತಲಾ ದ್ವಾಪರನು ಕಲಿಯೊಡನೆ ತಾಕೊಡಿ|| ಬಿತ್ತರಿಸಿದನುಮುಂದೆಯೆನ್ನ 11, 
ಸತ್ವತೆರಿಪೆಧರ್ಮಪುರುಷಬೆದರುವರೆರದಿ! ಮತ್ತೆಯೆನ ಗಿದಿರಿಲ್ಲದಂತೆ ||೧|| 
ಕಲಿಯೆಂದನಾಕ್ಷಣದಿ ಕಲಿಯಹೆನು ಯೆನ್ನಯುಗ | ದೊಳಗಿಲ್ಲ ಸಜ್ಜನರ 
ಬಾಳೆ !! ಸುಳಿಗೆ ಕೊಲೆ ನಾಸ್ತಿಕತೆ ಬೆಳೆಸಿದು ರ್ಮಾರ್ಗದಿಂ! ಉಳಿಯದಂದದಿ 
ಧರ್ಮವಳಿಪೆ || ೨ || ನಮ್ಮ ಸತ್ವವ ಮುರಿವ ಕಮ್ಮಗೆಲನಪಿತನು | 
ನೆಮ್ಮದಿಯ ತೋರದಂತಾಗಿ || ಸುಮ್ಮನಿರುವಂತೆಸಗಬೇಕಯ್ಯ ನಾವೀರ್ವ | 
ರೊಮ್ಮೆ ವೊಂದಾಗುತಲಿ ಜಗದಿ | ೩ || ನಿನ್ನೊಡನೆ ನಾನಿಹೆನು ನನ್ನೊಡನೆ ನೀ 
ನಿಹುದು ಯಿನ್ನು ಶೌರ್ಯಕೆಯಿದಿರುವುಂಟೆ || ಚಿಣ್ಣರನ ಕರೆದೀಗಕೇಳಬೇ 
ಕೈ ಮುಂದೆ ನಿನ್ನಾಟ ವೇನುಂಟು ಯೆನುತ || ೪ || 


ಕಂದ 
ಹರಿಯಂ ಸರಿಸಲು ಯುಗಪುರು! 
ಷರಮನ ವರಿತಾ ಕ್ಷಣರಮೆ ಯರಸಂ ಬಂದಾ || 
ಶರಣರಿಗೆದುರೊಳು ನಿಂತಿರೆ | 
ಚರ ಣಾಬ್ಬಕೆಯೆರ ಗಲುಮನ ವರಳುತೆ ಲೆಂದಂ !! 


ಕಾಂಬೋಧಿ- ಅಪ್ಪ ತಾಳ 
ಏನಿದು ಸ್ಮರಿಸಿಹುದೀಗ | ನಿಮೊಳೇನಾಗ ಬೇಕಯ್ಯಬೀಗ | ಸಾನುರಾಗ 
ದೊರೆಯಿರಿಕಲಿ ದ್ವಾಪರ ರೇನನಿಮ್ಮಯಮನ ದಿಂಗಿತ ವೆಂದನು || ೧ || 


ಕೇದಾರಗೌಳ- ಅಷ್ಟತಾಳ 
ಹರಿಯೆಕೇಳಯ್ಯ ಮುಂದಿನಯುಗವೆನ್ನದು | ಧರೆಯೊಳು ನಾಪೊಗುತ || ಪರಿ 
ಪರಿ ವಿಧದಿಂದ ಜನರನುಬಳೆಸುವೆ ಸರಿಯಾಗಿ ಯುಗಧರ್ಮಕೆ | ೧ | ಕಲಿ 
ಯೆಂದ ನಾದಾಪರಗೆನೆರ ವೀವುತ | ಕೊಲೆಸುಳಿಗೆಯು ಹೆಚ್ಚಿಸಿ | ನೆಲಕಾಗಿ 
ಹೊರುವ ತೆರಮಾಡುವೆನುನೀನು ತಿಳಿಯಬೇಕೈಸಹಸ || ೨ || 


ಸೌರಾಷ್ಟ್ರ -ತ್ರಿವುಡೆ 
ಗರುವವೇಕೈ ನಿಮಗೆ ಧರೆಯನು ಪೊರೆವ ಶಕ್ತನು ನಾನೆ ಕೇಳಿರಿ | ಬರಿದೆ 
ಪೌರುಷ ಸಾಕು ಮಾಡಿರಿ! ಸರಿಯದಲ್ಲ || ೧ || ನಿನ್ನ ನಿಂದಿಪ ಜನರಬೆಳೆಸುತ! 
ಮಣ್ಣಿಗಾಗಿಯೆ ಮಣ್ಣ ಮುಕ್ಕಿಸಿ|| ಚಿಣ್ಮಯನೆ ನಾವಲ್ಲಿ ಮೆರೆಯುವ 1 ಬಣ್ಣ 
ತಿಳಿಯೋ | ೨ || ಹಿರಿಯ ಕಿರಿಯರು ಯೆಂಬಗೌರವ ಸರಿದು ಬಾಳುವ ದುಷ್ಪ 
ಜನರನು|| ಧರೆಯೊಳಗೆ ಮೆರೆವಂತೆ ಮಾಡುವೆ! ಹರಿಯೆಕೇಳು || ೩ | | 


ಕಾಂಬೋಧಿ- ಅಷ್ಟತಾಳ 
ನಿಮ್ಮಯ ವಾತನು ವುಳಿಸಿ! ಯುಗ | ಧರ್ಮದ ಮಹಿಮೆಯ ಬೆಳೆಸಿ!! 
ನಿರ್ಮಲದೊಳು ನಾನು ನರಜನ್ಮ ವೆತ್ತುತೆ। ಕರ್ಮಭುವಿಯೊಳಂದು ವುಳಿಸುವೆ 
ಧರ್ಮ ವ || ೧ | | 


ಭಾಮಿನಿ 


ಎನುತಹರಿತಾಮಾಯ ಗೊಳ್ಳಲು। ಮನದೊಳಾದ್ಯಾಪರನುಕಲಿಯೊಡ| ಜನಿಸ 
ಲೆಮನೊಂದೀಗ ಬೇಕ್ಕೆ ಕ್ಷೇತ್ರವೆಂದೆನುತ || ಕ್ಷಣದಿ ಭುವಿಯೊಳು ಚರಿಸು 
ತಿರಲಾ! ಜನಪಸುಬಲನುಯಿರ್ದನಿತ್ತಲು ! ಘನತೆಯೊಳು ಗಾಂಧಾರ ದೇಶವ 
ಪಾಲಿಸುತಲಂದು || ೧ || 


ಕೇದಾರ ಗೌಳ- ಅಷ್ಟತಾಳ 
ಧರಣೀಶ ಕೇಳಯ್ಯ ಗಾಂಧಾರ ದೇಶದ | ಧುರ ಧೀರ ಸುಭಲಾಖ್ಯನು || 
ಮೆರೆವುತಿರ್ದನುಸತ್ಯ ಧರ್ಮದಿ| ಪ್ರಜರನ್ನು ಪೊರೆಯುತ ಹರಭಕ್ತನು || ೧ || 

ಕಾಂಬೋಧಿ- ಜಂಪೆತಾಳ 
ಕೇಳಯ್ಯ ಮಂತ್ರಿ ನಮಗಿಲ್ಲಕೊರತೆಗಳೀಗ ! ಖಳಪಗೆ ಚಂದ್ರಸೇನಾ || 
ಅಳುತಿಹ ಕಾಂಬೋಜ ಪುರವರದಿ ಹೆಮ್ಮೆ ಯೋಳು! ಕಾಳಗವಕೊಡಬೇಕು 
ನಾವು| ೧ || ಧುರದಿಪಗೆಯೆಡೆತನವ ಭರದಿಕಸಿಯುವ ಮನಕೆ 1 ಒರೆವುದೆ 
ನಿನ್ನಭಿಮ ತವನು || ವರಮಂತ್ರಿ ಶರಸೇನನೆಸಮಯ ವಿದುಸಮರ ಕರು 
ಹಯ್ಯ ನಿಜಮನವನೀಗ || ೨ || 


ಠಾಗ ಭೈರವಿ - ಅಷ್ಟತಾಳ 
ಧರಣೀಶ ಲಾಲಿಸಯ್ಯ ! ಪೋಗುವನಾವು| ಧುರಧೀರ ನಹನೆಜೀಯ | ಅರಿ 
ಚಂದ್ರ ಸೇನನ ಪುರವನ್ನು ವಶಗೊಂಡು| ಬರುವುದು ಶೀಘ್ರದಲೀ || ೧ || 


ಭಾಮಿನಿ 
ನೆರಹುಸಿದ್ದತೆ ಯೆನುತ ಮಂತ್ರಿಗೆ! ವೊರೆದು ಧರಣಿಪ ಧುರಕೆ ಮರುದಿನ 
ಪೊರಟ ಮಾರ್ಬಲ ಸಹಿತ ಚಂದಾಗದನಪುರಕಿತ್ತ | ಅರಸಿ ಯಾದಶುಭಾಂಗಿ 
ಸಂತತಿಯಿರದ ಚಿಂತೆಯ ತಾಳಿದಿನದಿನಕೊರಗು ತಲಿಮೊಗ ಕುಂದಿ ನುಡಿದಳು. 
ತನ್ನ ಮನದಲ್ಲಿ || ೧ || 

ಕೇದಾರಗೌಳ- ಆಷ್ಟತಾಳ 
ಪತಿಯೊಡ ಸುಕದಸಂಸಾರ ಗೈದೆನುಯಿನ್ನು 1 ವ್ಯಥೆಯೊಂದು ಕಾಡುತಿದೆ || 
ಸತಿಯುನಾ ಸಂತತಿ ಪಡೆಯದೆ ಚಿಂತೆಯ | ಚಿತೆಯೊಳು ವುಲಿಯುತಿಹೆ | ೧ || 
ಏನಮಾಡಲಿಭಾಗ ಹೀನಳಾದೆನುವಿಂದ | ನಾನು ಗೈದಿರ್ಪಪಾತಕವೊ | ಮಾ 
ನಿನಿ ಯೆನಗಿಂತ ದುಃಖವು ಬಂದಿತೆಂದು | ರಾಣಿಯು ಚಿಂತಿಸು ತಿರಲು || ೧ || 


ಸಾಂಗತ್ಯ -ರೂಪಕ 
ಸರಸಿಜನಾಭನ ಸ್ಮರಣೆಯೋಳ ನಾರದ | ಬರುತಿರೆ ಕಂಡಶುಭಾಂಗಿ || ಕರೆದುಚಿ 
ತಾಸನ ದೊಳುತಾನೇರಿಸುತಾಗ ! ಯರಗುತಲಿರೆಮುನಿಯೆಂದ|| ೧ || 


ಸುರುಟಿ- ಏಕತಾಳ 
ಕಂದಿದೆ ವೇಗವೇನು | ಪತಿವೃತೆ ಕುಂದದುನಿನಗೇನು || ಚಂದಿರಮುಖಿ. 
ಪೇಳೀಗಲೆ ಸುಬಲಗೆ | ಹೊಂದಿದೆ ಭಾಗ್ಯದಿ ದುಗುಡವಿದೇತಕೆ || ೧ || 

- ಸಾಂಗತ್ಯ -ರೂಪಕ 
ಸಂತತಿಯನುಕಾಣೆಯೆಂತುಸೈರಿಸಲೀಗ | ಕಂತುಹರನೆಲ್ಲಮನದಿ | ಚಿಂತೆಯ 
ಸಿ ರವಾಗಿ ಅನುಗಾಲ ವಿರುತಿರೆ! ಸಂತಸವೆತ್ತಣ ವಿಹುದು || ೧ ಸುಲಲಿತಾಂಗಿ. 
ಯ ಕೇಳು ಬಿಡುಚಿಂತೆ ಭಜಿಸೀಗ! ಕಲಿಯುದ್ವಾಪರರನ್ನು ಮನದಿ !! ಒಲಿದು 
ಸಂ ತತಿಯನ್ನು ನೀಡುವರೈ ಮುಂದೆ | ಬೆಳಗುವ ದೈ ನಿಮ್ಮ ವಂಶ | ೨ || 


ಸೌರಾಷ್ಟ್ರ -ತ್ರಿವುಡೆ 
ಮುನಿಪನೆರೆಯುತ ತಾನು ಪೋಗಲು ಮನದಿ ಸಂತಸ ತಾಳಿ ರಾಣಿಯು || 
ಘನಜವದಿತಸಿದ್ದತೆಯಶುಭದಿನದಿ ಮಾಡಿ | ೧ || 


ವಾರ್ಧಿಕ 
ವರ ಶುಭ್ರ ವಸ್ತ್ರವಂ ಸರಸಿಜಾಂಬಕಿ ಯುಟ್ಟು | ಪರಿ ಪರಿಯ ಪೂಜೆಯಿಂ 
ದ್ವಾಪರಾ ಕಲಿಯರಂ : ಪರಮಶಕ್ತಿಯೊಳಾಗಳರ್ಚಿಸುತ ಲಾವನಿತೆ ನುತಿಸಿದಳು 
ಯುಗ ಪುರುಷರ | ತರಣಿ ತೇ ಜವನಾಂತು ಹರಿವಸ್ವಂಧರಿಸಿ 1 ಭರದಿ 
ಘೋರಾಂಗದಿಂಶೋಭಿಸುತ ಬಂದರಾ | ಶರಣೆಯಂ ದ್ವಾಪರನುಕಲಿಯೊಡನೆ 
ಕಾಣುತಲಿ ಮೈದಡವಿ ಪೇಳ ರಾಗ | 


ಸುರುಟಿ- ಏಕತಾಳ 
ಮೆಚ್ಚಿದೆ ನೆಲೆತಾಯೆ | ಭಕ್ತಿಗೆ ಇಚ್ಚೆಯದಿದನೀಯೆ | ಸ್ವಚ್ಚದಿ ಮೈದೋರು 
ತಲಿ ಬಂದಿಹೆ | ಎಚ್ಚರ ವಾಗೆಲೆ ಸುದತಿಯಬೇಗದಿ || () | ಸಂತತಿ ಗೀತೆರದಿ 
ನುತಿಸಿದೆ ! ಚೆಂತೆಯ ಬಿಡುದೃಡದಿ ಮಂತ್ರದಿ ಭಜಿಸಲು ಯಂತೀವವುಮತಿ! 
ವಂತಳೆ ವರಗಳ ಕೇಳ್ಳೆ ಭಕ್ತಿಲಿ || ೨ || 


ಭಾಮಿನಿ 
ಮುಂದೆಯಮ್ಮಯ ಅಂಶದಿಂದಲಿ 1 ಕಂದರೀರ್ವರ ಶಾಂಬೆಯಲ್ಲದೆ! ಕುಂದು 
ತೋರದು ಚಿಂತೆ ಬಿಡುಬಿಡು ತಾಯ ಕೇಳತ್ತೆ || ಚಂದಿರಾಮುಖಿಯೋರ್ವ 
ಬಾಲಕಿ | ಸುಂದರಾಂಗದ ವೋರ್ವಬಾಲಕ! ರಿಂದಕುಲಬಳೆಯುವುದು ಸತ್ಯವು 
ಯೆಮಯಂಗದೊಳಗೆ || ೧ || 


ಸೌರಾಷ್ಟ್ರ -ತ್ರಿವುಡೆ 
ಎನುತ ಮಾಯವ ಗೊಂಡರಾಹ್ಮಣ| ವನಿತೆ ಸಂತಸತಾಳಿ ಯಿರುತಿರೆ! ಜನಪ 
ಸುಬಲನು ಚಂದ್ರಸೇನನ ರಣಕೆ ಕರೆಯೆ !! ೧ !! 


ಕಾಂಬೋಧಿ- ಜಂಪೆತಾಳ 
ಚಂದ್ರ ಮೌಳಿಯದಯದಿ ಕಾಂಬೋಜ ಪುರದಲ್ಲಿ ಚಂದ್ರಸೇನನುತಾನರಿಯಿರ್ದ 


C 


ಅಂದುವಿಭವಡಿಸಭೆಯ ಗೊಟ್ಟಿರಲು ಚಾರಕನು | ನಂದುರಾಯಗಬಿನ್ನವಿಸಿದ 

|| ೧ || 
ಮುಖಾರಿ - ಏಕತಾಳ 
ಲಾಲಿಸ ಬೇಕುಜೀಯ ! ಕಾಂಬೋ ಜರಾಯ | ಲಾಲಿಸಬೇಕು ಜೀಯ || ಪ|| 
ಲಾಲಿಸು ಪುರವನು ! ವೇಳದಿ ಮುತ್ತಿದೆ! ಕಾಲನ ಪಾಳೆಯದಂತಿಹು ದರಿ 
ಪಡೆ || ೧ || ಧೀರನುಸಂಬಲರಾಯ | ಬಂದಿಹನುತೆ |ಘೋರಕಾಳಗಕೆಜೀಯ 
ಸಾರಿದೆ ವೀಗಲೆ ಶರಣಾಗಿರಿಯಮ | ನೂರಿಗೆ ಪೋಗುವ ಮನವಿಗೆ ಧುರ 
ವದು || ೨ || 


ಮಾರವಿ - ಏಕತಾಳ 
ನುಡಿಯನುಕೇಳುತ ಪೊಡವಿಪಕೋಪದಿ | ಖಡುಗವ ಝಳಪಿಸುತ|| ಬಡವರ 
ಪಾಲನ ಗಡಸುತನವೆಭಲೆ | ಬಿಡೆನೆಂದಿಗುಪುರವ || ೧ | ಸೇನೆಯಧಿಪನನು 
ಕರೆವುತ ಪೇಳಿದ | ತಾಣಿಗೆಳೆನ್ನವರ || ಹಾನಿಯ ಮಾಡಲು ಬಂದಿಹ ನೃಪ 
ನಿಗೆ | ಪ್ರಾಣವು ಹೆಚ್ಚಾಯ್ತು | ೨ || 


ಸೌರಾಷ್ಟ್ರ -ತ್ರಿವುಡೆತಾಳ 
ಜೀರು ನಿನಗನು ಮಾನವೇತಕೆ| ರಾಯನಿಗೆಯೇರಿರ್ಪಗರ್ವವ ಭೀಯ ಗನು 
ನಾ ನಿಳುಹುವೆನು | ನ್ಯಾಯದಲ್ಲಿ || ೧ | ತಡವ ಮಾಡುವ ದೇಕೆ ಪೊರ 
ಡಲಿ! ಪಡೆಯು ಯಿಕ್ಷಣ ವೆನುತರೋಷದಿ! ಪೊಡವಿಪನುಸಂಗರಕೆ ಬಂದನು 
ಖಡುಗಪಿಡಿದು || ೨ || 

ಯುದ್ಧ 

ರಾಗ- ಶಂಕರಾಭರಣ - ಮಟ್ಟಿತಾಳ 
ಭಳಿರೆ ಸಚಿವ ಯೇನು ಬಂದೆ! ಕೆಳುಗುಳವನು ಸಾರುತೀಗ|| ಛಲದಿಗೆಲುವ 
ಭರಿಯಾಶೆ | ಸುಲಭವಲ್ಲವು || ೧ | ಸೇನೆಯಧಿಪ ವೀರವರ್ಮ | ಯೇನು. 
ಗಳಹುತಿರ್ಪೆರಣಣದಿ 11 ಸಾನುವಡರಿ ತೀಗನಿನಗೆ | ತ್ರಾಣಿಯನ್ನು ತ || ೨ || 
ಮಂತ್ರಶರಗಳನ್ನು ಯೆಸೆದು 1 ಮಂತ್ರಿ ನಿನ್ನ ಶಿರವಕಡಿದು || ಮುಂತೆ ಯಮನ 
ಪುರಕೆ ಆಟೋ | ತಂತ್ರ ಬಳಸುವೆ || ೩ || ನಡೆಯದೀಗ ನಿನ್ನ ತಂತ್ರ | ಒಡೆಯ . 
ಗಾಗಿ ಹೋರಶಕ್ತಿ 1 ಕಡುಗ ಲಿಯೋಳುಯಿಹುದು ಬಾರೋ | ದಡಿಗ 
ಯೆನ್ನುತ|| ೪ || 


ಭಾಮಿನಿ ( ಅರ್ಥ) 
ಧುರದಿಸೇನಾಧಿಪನಯೆದುರಲಿ! ಭರದಿಕಾದುಗೇಲವ ತೋರಲು 1 ಧLಣಿಪತಿ 
ಕಾಂಬೋಜನೆದುರೆಳು ಸುಬಲ ನಿಂತಾಗ || 


ಸೌರಾಷ್ಟ್ರ -ತ್ರಿವುಡೆ 
ಧರಣಿಪನೆನೀ ಭವರಕೆನ್ನುತ | ಪುರವ ಮುತ್ತಿದೆ ಯೇನಿದೆಲ್ಲವು!! ಗರುವ ದಡ 
ರಿದೆ ಚಾತುರಂಗದ | ಬಿರುಸುಪೆರ್ಚಿ || ೧ | ಸತ್ವ ಪರೀಕಿಸಬೇಕು ಪಾರ್ಥಿವ! 
ರು , ಮದಿಸಂಗರದ ಮುಖದಿಂ | ಪೃಥ್ವಿಪಾಲಕ ಶಕ್ತಿ ಯಿರದಿರ| ಲಕ್ಕ 
ಸಾರು|| ೨||ಶ್ವೇತ ಛತ್ರದ ನೆರಳದಲ್ಲವು! ಯೇತಕೀಹಂಕಾರ ಸುಬಲನೆ | 
ಘಾತಿಸುವಕೈಗಳಿಗೆ ಸಿಕ್ಕಿದೆ | ದಾತ್ರಸಹಿತ || ೩ || ಎಮ್ಮ ಸಾಮಂತಿಕೆಯ ಬಾಳ್ವೆಗೆ 
ನಿಮ್ಮ ಮನವಿರೆ ಬದುಕಿವುಳಿಯುವೆ 11ಧರ್ಮ ಸಮರದಿ ಸಾಯೆ ಮೀರಲು || 
ಹಮ್ಮಿನಿಂದ || ೪ || 


ಭಾಮಿನಿ 
ಶಿರವಬಾಗೆನು ನಿನಗೆಂದಿಗು 1 ಶಿರವ ಕೊಳುವೆ ನಿನ್ನದೆನುತಲಿ 1 ಧರಣಿಪತಿ 
ಗರ್ಜಿಸುತ ಮುಂದಕೆ ಬರುತ ಶರವರ್ಷಾ !! ಗರೆವುತಿರೆ ಖಂಡಿಸುತ ಕಾಂಬೋಜ 
ರಸನವೋಡಿಸುತಸುಲಬನು 1 ಧುರದಿ ಗೆಲುವನ್ನು ಪಡೆದು ಪೊರಟ್ಟೆ ತಂದವ 
ಪುರಕೆ || ೧ || 


ಕೇದಾರಗೌಳ- ಅಷ್ಟತಾಳ 
ಸರಿಯಿತೈಕೆಲಕಾಲ ಸತೀಶುಭಾಂಗಿಯುತಾನು | ಧರಿಸಿರೆ ಗರ್ಭವನು | ಅರಸ 
ಸಂತಸತಾಳಿ ಸೀಮಂತ ವಿರಚಿಸಿ | ಹರುಷದೊಳಿರೆಮುಂದಕೆ || ೧ || ಗಾಂಧಾರ 
ದಧಿಪಂಗೆ ಪುಟ್ಟೆದರವಳಿಯು | ಗಾಂಧಾರಿ ಶಕುನಿಯರು || ಮಾಂದಿಯುದಯ 
ದಂತೆ ವುತ್ತಾತ ಪಿಂಡವು | ಗಾಂಧಾರದೊಳಗುದಿಸೆ || ೨ || 


ಚಂದ್ರಾಂಗದ 

ರಾಗ ಸಾಂಗತ್ಯ ರೂಪಕ 
ಧುರದೊಳುಕೈಸೋತು ಚಂದ್ರಸೇನನುತಾನು ಪರಮಮಿತ್ರನು ಶುನಶೇಪ || 
ನೆರವೀವಪೋದರೆ ಯೆಂದುನಿಶ್ಚಯಿಸುತ್ತ ಬರುತಿರ್ದ ಪಥದೊಳಗಿತ್ರ || ೧ || 


ಕಾಂಬೋಜಜಂಪೆತಾಳ 
ಇತ್ತ ತ್ರಿಗರ್ತಪ ತಣದಿಶುನ ಸೇಪತಾ/ ಮೊತ್ತದಿಂ ತನ್ನವರ ನೆರಹಿ | ಧೂರ್ತ 
ನಿರ್ದನುಯೆನಗೆ ಯಿದಿರಿಲ್ಲ ವೆಂಬಂತೆ! ಸತ್ಯವಂತನುಸಭೆಯೊಳಂದು || ೧ | 
ಬಂದನಲ್ಲಿಗೆಚಂದ್ರ ಸೇನಾಖ್ಯ ಮಿತ್ರನಿಗೆ 1 ವಂದಿಸುತಕರತಂದು ತಾನು || 
ಚಂದದಿಂದಾಸನದೋಳೇರಿಸುತ ಶುನಶೇಪ | ಯೆಂದನಸು ನಗುತತೆ ಷ 
ದಲಿ || ೨ || 


ಕೇದಾರಗೌಳ- ಅಷ್ಟತಾಳ 
ಅಪರೂಪ ವೇನಯ್ಯ ಮಿತ್ರ ನೀ ಬಂದುದು 1 ಸುಪರಿವಾರವು ಕ್ಷೇಮವೆ || 
ಗುಪಿತವರತೆಯುಂಟೆ ಮೊಗಕುಂದಿಹುದುಯಾಕೆ ? | ವಿಪರೀತವಾದು 
ದೇನು? | ೧ || 


ಸಾಂಗತ್ಯ -ರೂಪಕತಾಳ 
ಮಿತ್ರಲಾಲಿಸು ಗಾಂಧಾರದನೃಪ ದಂಡೆತ್ತಿ | ಸತ್ಪದಿಯೆನ್ನಸೋಲಿಸಿದ | 
ಪೃಥ್ವಿಯ ಕಳಕೊಂಡು ದುಃಖಿಸಿ ನಿನ್ನಲ್ಲಿ ಮಿತಬಂದಿಹೆನೀಗಕೇಳು || ೧ | | 


ವಾರವಿ- ಏಕತಾಳ 
ಬಿಡುಚಿಂತೆಯನೀ ಪಡುತಿಹ ಕಷ್ಟವ| ತಡೆಯೆನು ನಾಮಿತ್ರ ಪೊಡವಿಯ ಸೆಳೆ 
ದನೆ ಹೆಡೆಮುರಿ ಕಟ್ಟುತ | ಲಡಿಗೆರ ಗಿಸುತೀಗ || ೧ | ನಿನ್ನಯ ರಾಜ್ಯವ 
ಕೆಡಿಸುವೆ ಹೆದರದೆ | ಯಿನ್ನಿರು ಪುರದಲ್ಲಿ | ಎನ್ನಯ ಸಾಹಸತೋರಿಸಿ 
ಸಮಯದಿ ಕುನ್ನಿಯ ಸದೆ ಬಡಿವೆ || ೨ | | 


ಭಾಮಿನಿ 
ಇಂತು ಧೈರ್ಯವ ನೆರೆದು ಮಿತ್ರನ ಸಂತವಿಸಿಖಳ ನಿರಲಿಕತ್ತಲು | ಕಂತು 
ವಿನಸತಿ ಯಂತೆ ಶೋಭಿಪ ರೂಪ ರಾಶಿಯಲಿ ! ಸಂತಸದಿಗಾಂಧಾರಿಬಳೆದಳು || 
ಕಂತು ಹಾರಿಯದಯದೊಳಗೆ ಮತಿ | ವಂತೆ ಯಾದಿನ ಸಖಿಯ ರನುಕರೆ ರ್ದ 
ಳವಳಾಗ || ೧ || 


ಗಾಂಧಾರಿಯ ಪ್ರವೇಶ 

ರಾಗ ಸೌರಾಷ್ಟ್ರ -ತ್ರಿವುಡೆ 
ವರುಷ ಪದಿನಾರಾಯು ಸೌಬಲೆ! ಪರಮ ಸುಂದರಿ ಚಂದ್ರ ತೇಜದಿ || ಪುರದಿ 
ರಾರಾಜಿಸುತ ಬಳೆದಳು 1 ತರುಣಿಯಂದು || ೧ || ಕೆಳದಿಯರಕೂಡುತ್ತಲೀದಿನ 
ನಳಿನದಲಲೋಚನೆಯು ವನದೊಳು || ಕಳೆಯ ಬೇಸರ ಕೆಂದು ಪೊರಡಲು ! 
ಒಲವಿನಿಂದ | ೨ || 


ಸುರುಟಿ- ಏಕತಾಳ 
ಶಶಿಮುಖಿಯರೆಕೇಳಿ 1 ನಿಮೋಳು| ಉಸುರುವೆ ಮುದತಾಳಿ || ತುಸು ಗಿರಿವನ 
ಗಳ ಸುತ್ತುತ ಬೇಸರ ದಿಶೆಯಂ ಕಳೆಯುವ ಬನ್ನಿರಿಕೂಡುತ || ೧ | ಸುಂದರ 
ತಾಣದೊಳು| ತಿರುಗುತ 1 ಚಂದದಿ ಸೊಭಗಿನೇಳು || ಇಂಧುವ ದನೆಯರೆ 
ಮೈಮರೆಯುವಬಾರೆಂದಬುಜಾಕ್ಷಿಯುಕರೆದಳು ಸಖಿಯರ 11 2 1 


ಕೇದಾರಗೌಳ- ಅಷ್ಟತಾಳ 
ಬಾಲೆಪೋಗುವನಾವು ವೊಟ್ಟಾಗಿ ನೀರೊಳು ! ಕೋಳಿಗೈವುತಯೇಳುವೆ || 
ಲೋಲಲೋಚನೆಯರು ಕಡಿಸುತ್ತುವ ಚೆನ್ನ | ವೇಳೆಯದೆಂದನಲು | ೧ || 


ಸಾಂಗತ್ಯ ರೂಪಕತಾಳ 
ಅರವಿಂದ ವದನೆಯ ರತ್ನ ಪೋಗಲಿಕಿತ್ಯ ! ಬರಗಾಲ ಪೀಡೆಯೋಲ್‌ನರಳಿ || 
ವರವಿಪ್ರ ಶಿವಭಟ್ಟ ಸತಿಯೊಡ ಮಕ್ಕಳ | ಭರದಿಕೂಡುತಬಂದನಾಗ || ೧ | | 

ಕೇದಾರಗೌಳ- ಅಷ್ಟತಾಳ 
ಹತ್ತು ಮಕ್ಕಳು ಹಸಿವಿಂದಬಳಲುತಿರೆ ಎತ್ತ ಪೋಗುವುದೆನುತ !! ಮತ್ತ ಕಾರಿಣಿ 
ಭಾಗೀರತಿದುಃಖಸುತಲಿರೆ | ಮತ್ತೆ ಯೋಚಿಸುತೆಂದನು!| ೧ || ಪೋಗುವ ಭಿಕ್ಷೆ 
ಯೊಂದೇದಾದಿನಮಗೀಗ ಯೋಗವುಹಾಳಾದುದು ! ಈಗಕಾ ಯುವಪ 
ಗೊಡವೆಯತೊರೆದಿಹ | ನಾಗಶಯನಗತಿಯು || ೨ || 
ಪಥದಿದುಃಖಿಸುಭಿಕ್ಷೆಯ ಬೇಡಿ ಬರುತ್ತಿರೆ ! ಸತಿಯರು ಯದುರಾಗಲು ! 
ಮತಿವಂತ ವಿಪ್ರನು ರಾಜಕುವರಿಯೊಳು | ಹಿತದಿಭಿಕ್ಷೆಯಕೇಳಿದ 11೩ 


10 


ಸಾರಂಗ ಅಷ್ಟತಾಳ 
ಅಮ್ಮ ನೀಡಿರಿಭಿಕ್ಷೆಯ ! ಕಷ್ಟದಿನಾವು| ಅಮ್ಮ ಬಂದೆವುನೋಡೆಯ | ಒಮ್ಮೆ 
ನೀ ನೀಕ್ಷಿಸು ಮುಗುದಕ ಸುಗಳೆಲ್ಲ | ನುಮ್ಮಳಿಸುತಯನ್ನ ಬಳಿಯಿಹುದನು 
ಯೀಗ|| ೧ || ಎಲ್ಲಿಂದ ಕೆಡಲಿನಾನು | ಭಿಕ್ಷೆಯನೀಗ ! ಎಲ್ಲಿದೆ ಕೇಳು 
ನೀನು | ಇಲ್ಲಿಯೆನ್ನೊಳುಕೇಳೆ ಕೊಡಲೆಂದು ಕಾಣೆನು | ಬಲ್ಲವ ನೀನಿಲ್ಲಿ 
ಕೇಳ್ವುದು ಸರಿಯಲ್ಲ | ೨ || ಪುರಕೆ ಬರುವ ದೆಂತುಯೀಗ 1 ಬಂಗಾರದ 1 ಸರ 
ವೊಂದ ನೀಡಬೇಗ | ಅರಕುವರಿಯೆ ನಾನು ಮಾರುತ ಮಕ್ಕಳ| ಕೊರೆಯುವ 
ಹಸಿವನ್ನು ತಣಿಸುವೆ ಕೇಳವ್ವ || ೩ || 

- ಸೌರಾಷ್ಟ್ರ -ತ್ರಿವುಡೆ 
ಹಾರುವನೆನೀ ನುಡಿದುದೇನನು | ಧೀರ ಸುಭಲನ ತನಯೆ ಯೆನ್ನಯ || ಹಾರ 
ವನು ಕೇಳುವೆಯ ಸಲುಗೆಯು 1 ಮೀರಿಹೋಯ್ಕೆ | ೧ || ಪತ್ತು ಮಕ್ಕಳ 
ಹೆರುವ ಕಾರ್ಯವು1 ಮತ್ತೆ ನಿನಗೇ ಕೀಗಹುಳುಗಳ || ಮೊತ್ತ ದಿಂದಲಿ ಬನ್ನ 
ಪಡುತಿಹೆ | ಪೃಥಿಸುರನೆ || ೧ || 


భామిని 
ಗರುವದಿಂದಲಿ ರಾಯನಣಿಗೆಯು ವೊರೆದ ಮಾತನು ಕೇಳಿ ವಿಪ್ರನು ಭರದಿ 
ಕೋಪಿಸಿ ನುಡಿದ ಯೆನ್ನಯ ಮಕ್ಕಳನುನೀನು| ಜರೆದೆ ನೋಡೆ ಹುಳುಗಳೆ 
ನ್ನುತ | ಧರಣಿ ಪನಸುತೆಯೆಂಬಜಂಭವೇ | ಹೊರತು ಬೇರಿಲ್ಲೆನುತ ಶಾಪವ 
ನಿತನಾಕ್ಷಣದಿ || ೧ || 


ಸೌರಾಷ್ಟ್ರ -ತ್ರಿವುಡೆ 
ಹಸಿದ ಮಕ್ಕಳನೋಡಿ ಜರೆದೆಯ | ಹುಸಿಯ ದಾಗದು ಹುಳುಗಳಂದದಿ! 
ಬಸಿರೊಳಗೆನರನ್ನು ಪಡೆಯುತ। ರಸೆಯೊಳಂದು || ೧ | ನಿನ್ನ ಕಣ್ಣೆದುರಲ್ಲಿ 
ನಾಶವು ಮಣ್ಣಿಗಾಗಿಯಹೋರಿ ಕಷ್ಟವ || ಹೆಣೆಕಾಣುವೆ ಯೆನುತ ನುಡಿ. 
ದನು | ಕಿನ್ನನಾಗಿ || ೨ || 

ಕಾಂಬೋಜ- ಜಂಪೆತಾಳ 
ಹಾರುವನುಶಪಿಸುತ್ತ, ಬಾರಿಬೇಗದಿ ಪೋಗೆ1 ಭರಮಣ ಸುತೆಯಾಗಹೆದರಿ | | 


11 


ಸಾರಿದಳು ಸಖಿಯರೊಡ ವರಿಗಾಕ್ಷಣಪೇಳೆ | ವೀರಶಕುನಿಯುಯಿರ್ದ 
ಪುರದಿ | ೧ | 


ವಾರವಿ - ಜಂಪೆತಾಳ 
ವೀರಸುಬಲನಪುತ್ರ ಮಾರಾಂಗ ಕಾಯನಿಜ! ಧಾರಿಣಿಯೊಳಿದಿರಿಲ್ಲ ಬುದ್ಧಿಶಕ್ತಿ 
ಯಲಿ|| ಸೇರಿರ್ಪರಾಜಕೀಯದ ತಜ್ಞ ಯುವರಾಜ ಬಾರಿಯೋಚನೆಯಲ್ಲಿ 
ಯಿರ್ದ | ೧ || ಬರಗಾಲದಿಂಯಮ್ಮ ನೂರೆ ಹಾಳಾದುದೈ | ಸುರಿವುದಿ 
ಇವು ಮಳೆಯು ಬೆಳೆಗೆ | ಕೊರತೆಯಾಯಿತುಜನಕೆ ಕೊರಗುತೀರದುಶಿವನೆ | 
ಪರಿಹಾರ ವೇನೆಂದು ತಿಳಿಯೆ || ೨ || ಇನಿತು ಚಿಸುತ್ತಿರಲು ವನಿತೆಗಾಂಧಾ 
ರಿತಾ! ಚಣದೊಳಗೆಬರುತಲಗಿದು || ವಿನಯದಿಂ ತನ್ನಗ ಭವನಿಂಗೆ ಯರ 
ಗುತಿರೆ | ಮನದಿ ಚನೆ ಬಿಟ್ಟು ನುಡಿದ || ೩ || 


- ಸುರುಟಿ- ಏಕತಾಳ 
ಸುರಸುಂದರಿಶೀಲೆ | ಸುಗುಣೆಯೆ | ಬರವೇ ನಿದುವೇಳೆ || ಸರಸಿಜಮುಖಿತವ 
ವದನವ ಪರಿಕಿಸೆ | ಕೊರಗುತಲಿಹಪರಿ ಕಾಂಬುದಿದೇನೆಲೆ | ೧ || 


ಬೇಗಡೆ - ಏಕತಾಳ 
ವಂದಿಸುವೆ ಕೇಳಣ್ಣಗುಣ ಸಿಂಧು | ಪೇಳುವೆನು ನಿನ್ನೊಳು ! ಚಂದದಿಂದಲಿ 
ಮಾತ ನಾನೊಂದು || ಮಂದಗಮನೆಯ ರೊಡನೆ ಕೂಡುತ | ಲಿಂದುವನಸಿರಿ 
ಸೊಭಗ ನೆಡುತ | ಬಂದೆ ಪಥದಲಿ ವಿಪ್ರನೋರ್ವನು | ಕುಂದಿ ಭಿಕ್ಷೆಯ 
ಬೇಡಿದೆನೇಳು|| ೧ || 


ತ್ರಿವುಡೆ 


ಕೊರಳಹಾರವ ಕೇಳೆಕೊಪದಿ | ಜರೆದೆ ವಿಪ್ರನು ಸಿಟ್ಟು ತಾಳುತ ತರುಣಿಯೆನಗಿ, 
ತಿಹನು ಶಾಪವ | ಬಿರೆವೆನಣ್ಣ || ೧ || 


ಭಾಮಿನಿ. 


ನೂರು ಮಕ್ಕಳ ಪಡೆಯೇ ಭೂಮಿಗೆ 1 ಭಾರವಾಗುತ ಬಳೆದು ಮಣ್ಣಿಗೆ | 
ಹೇರಿಕೊಂಡವ ರಂದು ಕಣ್ಣೆದು ರಲ್ಲಿ ಸಾಯುವರು || ಭರಮಣಸುತೆ 


12 


ಸೆರಗಿಗಿಕ್ಕಿದ | ಘೋರ ಶಾಪವದೆಂದುಪೋಗಲು 1 ವೀರಬಂದೆನು ನೊಂದು 
ನಿನ್ನೆಡೆ ನಾಲ್ಕು ದೇನ್ನುಂದೆ || ೧ || 


ಮುಖಾರಿ ಜಂಪೆತಾಳ 
ವ್ಯಥಿಸಬೇಡೆಲೆತಂಗಿ | ಕತೆಯರಿತೆ ನವ || ಪ || 
ಪಿತಗೆಶಿವನೊರೆದಿರ್ಪ ಸುತೆಯಸಂತತಿಬಗೆಯ 11 ಅಪ, H. 
ಶತಪುತ್ರ ರುಧಿಸುವುದು ! ತಪ್ಪಿಸುವ ಬಗೆಯಿಲ್ಲ ! 
ಮತಿವಂತೆ ವಿಪ್ರಶಾಪವುಬಂತು ಬೀಗ | 
ಹಿತದಿಶಿವನನುಬೇಡು ಪರಿಹಾರ ಮಾಲ್ಪನೆ ! 
ಗತಿಯವನೆ ಯೆಂದನಾ ಸುದತಿಯಳಿಗೆ || ೧ | | 


ಕಂದ 
ತಂಗಿಯ ಕಳುಹಲ್ ರಾಜ್ಯದ ಸಂಗತಿ ಯಂತಾ ನರಿಯಲು ಸೌಭಲ ಪೋಗಲ್ || 
ಗಂಗೆಯ ಮಗನಿರ ಲಿಂ ! ಯಿಂಗಿತ ವಂಚೇ ತಕಬೆಸಸಿದನೀ ತೆರದಿಂ | | 

ಭೀಷ್ಮ 

ರಾಗ ಕಾಂಭೋಜ- ಜಂಪ 
ಗಂಗೆಯಾ ತ್ಯಜಧೀರ | ಸಂಗರದೊಳಿದಿರಿಲ್ಲ! ರಂಗ ವೇಮನಬಲಕೆ ಜಗದಿ|| 
ತುಂಗವಿಕ್ರಮಿ ಯಾನೆ ಪುರದೊಳೊಂದಿನ ಮನದ | ಯಿಂಗಿತವ ತಾನೆರೆದ 
ನಿಂತು | ೧ || ಚಿತ್ರವೀರ್ಯ ವಿಚಿತ್ರವೀರ್ಯರಿಗೆ ಸತಿಯಿಂದ 1 ಪುತೋ ತಿ 
ಯುಕಾಣದಿರಲು | ಉತ್ತಮದಿ ಯವರಳಿಯ ಮುನಿದಯದಿ ಪುಟ್ಟಿರ್ಪ ಸತ್ವ 
ಯುತ ರೀರ್ವರಿಹ ರಿಲ್ಲಿ || ೨ !! ಪುರದಿ ಬಳೆ ವರುಸಕಲ ವಿದ್ಯೆಯರು ಹಿದೆ 
ಮುಂದೆ / ಪರಿಣಯದವ ಗೈವ ಕಾರ್ಯದಲಿ || ಭರದಿಯೋ ಚಿಸುತಿರ್ಪೆ 
ದೃತರಾಷ್ಟ ಕುರುಡನೋ ! ಧರಣಿಪರು ಸುತೆಯನೀ ಯುವರೇ || ೩ || ಆದರಾ 
ಕಾಶಿಪತಿ ಸುತೆ ಯರನು ನಾತಂದು | ಸಾಧಿಸಿದೆ ಹಿಂದೆ ವಿಕ್ರಮವ| ಸಾಧರದಿ 
' ಯನ್ನೆದುರು ವೊಲ್ಲೆನೆನರೆಂದನುತ | ಮೋಧಿನೀ ಶನುಯಿರಲುಸಖನು || ೪ | | 

ಸಾರಂಗ ಅಷ್ಟತಾಳ 
ಸುರನದಿ ಸುತ ಲಾಲಿಸು ಪೋಗಿಹಕಾರ್ಯ 1 ಸರಿಯಾದು ದೈಪಾಲಿಸು || 


13 


ತಿರುಗಿದೇ ಶವಕೆಲ ಬರುತಿರೆ ಗಾಂಧಾರ ಪುರವನು ಕಂಡೆನ್ಸ್ ಚೆಂದವೊಂ' 
ದಿಹುಯ್ಯ | ೧|| ಬರಗಾಲ ಬಂದಿಹುದು! ಕಷ್ಟದಿಜನ ಕೊರಗುತಲಿರೆಕಾಂಬುದು 
ಅರಸನ ಬೇಸರವದುಕೇಳುರಾಯಗೆ| ತರಳೆಯೋರ್ವಳುಸುರ ಸುಂದರಿಯಿಹ 
ಳೆಯ || ೨ || ಪೆಸರು ಗಾಂಧಾರಿಯೆಂದು | ಕೇಳೆಯಮ್ಮ | ವಸುಧೀಶರಾಗಿ 
ತಂದು ಕುಸುಮಲೋಚನೆಯನ್ನು ಪರಿಣಯಗೈದರೆ | ವೊಸತುಕಳೆಯುನಿಜ 
ವೇರುದು ಪುರಕಾಗ H ೩೫. 


* ಕಾಂಬೋಧಿ- ಜಂಪೆತಾಳ 
ಒರೆದುದನು ಕೇಳುತಲಿ ಭಾರ್ಗವನು ಶಿಷ್ಟತಾ| ಭರದಿಯೊಚಿಸುತೆಂದ ಮನ 
ದಿ || ಧರೆಯೊಳಗೆ ಗಾಂಧಾರ ದೇಶವದು ಸಂಸ್ಕಾರ 1 ವರಿಯದಿಹು ದೈಯೆದು 
ತಿಳಿದೆ|| ೧ || ತಿದ್ದ ಬೇಕೈಹಸ್ತಿ ನಾವತಿಯು ಚಕ್ರೇಶ | ಬದರದ ಕೆಂದುಯೋ 
ಚಿಸುತ || ಸುದ್ದಿ ತಿಳಿದೆನು ಕನ್ಯ ಯಳಲ್ಲಿ ತರಬೇಕು | ಸಿರಿಹ ರೋಕೊಡ 
ಲುಕಾಣೆ || ೨ | 


ಭಾಮಿನಿ 
ಇನಿತು ಚಿಸಿ ಭೀಷ್ಟ ಪತ್ರವ| ಘನಜವದಿ ಬರೆಸುತ್ತ ಕಳುಹಿದ 1 ವಿನಯ 
ದೊಳು ಚೇತಕಣ ಬಂದನು ಸುಬಲನಿದ್ದೆಡೆಗೇ || ದಿನಪನುದಯದೊಳಿತ್ತ 
ಪುರದಲಿ | ಜನಪನೋಲಗಗೊಟ್ಟ ಬಳಿಯಲಿ | ತನಯ ಶಕುನಿಯು ನಿಂತಿರಲು 
ಚೇತಕನು ಬಂದಾಗ 11೧ 11 . 


- ಮುಖಾರಿ- ಏಕತಾಳ 
ಡೆರೆರಾಯ ಕೇಳು ಬಿನ್ನಪವ | ನಾವೆಂಬುದೀಗ | ದೊರೆರಾಯ ಕೇಳು ಬಿನ್ನ 
ಪವ|| ದೂರದ ಹಸ್ತಿನ ಪುರದಿಂ ಬಂದಿಹ | ಚಾರನು ನಾನೆ ಪೇಳುವೆ ಸಂಗತಿ 
|| ೧ || ಶಂತನು ಸುತಬೀಷ್ಟರಾಯ | ಪತ್ರವಕೊಟ್ಟು | ಸಂತಸದಿಂದಲಿ ಜೀಯ 
ಇಂತೆಮ್ಮಯತಾ ನಟ್ಟಿಹನಿಲ್ಲಿಗೆ | ಕಂತುಪಿತನುಸಲ ಹಲಿಯೆಂದೆನುತಲಿ!| ೨ | 


ರಾಗ ಸೌರಾಷ್ಟ್ರ - ತ್ರಿವುಡೆತಾಳ | 
ಪತ್ರವಾಹಕನಿತ್ಯ ಲೇಖನ | ಪೃಥ್ವಿ ಪತಿವಾಚಿಸುತಪೇಳಿದ || ಪುತ್ರಿ ಗಾಂಧಾರಿ 
ಯಳಕೇಳಿಹ | ಮತ್ತೆ ತಾನು || ೧ || ರಾಜ ದೃತರಾಷ್ಟಂಗೆ ಪರಿಣಯ | 


ರಾಜಿನಾಕ್ಷಿಯಕೂಡೆ ಮಾಡಲು || ರಾಜ ವೊಪ್ಪುಗೆನೀಡದೆನುತಲಿ | ಸೋಜಿ 
ಗವದು | ೨ || ಏನುಶಕುನಿಯ ನಿನ್ನ ಭಗಿನಿಯ ಮಾನವಾಧಿ ಪಗೀವಮತ 
ವದು || ನೀನು ತಿಳುಹೆಂದೆನಲುಕಷದಿ | ತಾನು ನುಡಿದ|| ೩ || ಅಂಧನಿಗೆ 
ಕುವರಿಯನು ನೀಡುವ i ಮಂದಮತಿಗಳೆನಾವು ಭೀಷ್ಮನು | ಇಂದು ಮೋಲೆ 
ಯ ನಿತ್ಯ ದುರ್ಬಲ | ರೆಂದುತಿಳಿದು || ೪ || ಕೊಡುವುದುಚಿತವೆ ಕನೆಯ 

| ಮೊಡವಿಪಾಲಗೆ ಪಿತನೆ ಯೋಚಿಸು || ಜಡಜ ಮುಖಿಯಳ ನೀವ 
ಮಾತನು | ಕಡೆಗಣಿಸುವ || ೫ || ಮಗನ ಮಾತಿಗೆ ಸುಬಲ ತಿಳುಹಿದ | ಮಗಳ 
ನಾಕೊಡೆ ನೆಂದು ಗಂಗೆಯ || ಮನಗೆ ನೀನರುಹೆಂದು ಪತ್ರವ ಒಗೆದು 
ಕಳುಹೆ || ೬ | | 


ಸುರುಟಿ- ಏಕತಾಳ 
ಸಲಿಲಜಮುಖಿಯಾಗೆ | ಶಿವಗುಡಿ | ಬಳಿಗೆನ್ನುತ ಬೇಗ| ಒಲವಿನ ಸಖಿಯರ 
ಕೂಡುತ ಬಂದಳು | ಹೊಳಪಿನಕಂಗಳು ಹೊಳೆಯುತೆಯವ್ವನ | ೧ || 


ಸೌರಾಷ್ಟ್ರ -ತ್ರಿವುಡೆ 
ರಾಜನಗರಿಯ ಪೊಕ್ಕು ಬೇಗದಿ | ರಾಜನಂದನೆಯನ್ನು ಯೆಳೆಯಲು | ಮೋಜಿ 
ನಿಂದಲಿ ಮನವ ಮಾಡಿದ | ರಾಜಶೇಪ || ೧ | ಅರಿತಗಾಂಧಾರಿಯಳ ಬರ 
ವನು 1 ಬರದೊಳ ಡೈ ಸುತಲಿ ಪಥದೊಳು|| ಒರೆದ ಸಲಿಲಜಮುಖಿಗೆ ಖಳತಾ 
ಹರುಷದಿಂದ || ೨ || 


ಅಷತಾಳ 
ಮಂದಗಾ ಮಿನಿನಿಲ್ಲೆಲೆ | ನೀ ನಲ್ಲಿಯೆ | ಮಂದಗಾಮಿನಿ ನಿಲ್ಲೆಲೆ || ಮಂದಗಾ 
ಮಿನಿನಿನ್ನ ಹೆಸರೇನು ಯಿವರಾರು ? ಚಂದದೊಳೆ ವೋದವಳೆಂದು ಪೊರೆ 
ಬೀಗ|| ೧ || 


ಮದ್ಯಮಾವತಿ ತ್ರಿವುಡೆ 
ವೀರಸುಬಲನ ಸುತೆಯುನಾಗಾಂಧಾರಿಕೇಳೆ ಶಿವನ ಗುಡಿಯೆಡೆ | ಸಾರಿ 
ಪೂಜೆಯ ಗೈದು ಬಂದಿಹೆ ದಾರಿಗಡ್ಡವ ನಿಂತಿಹ | ಯಾರು ನೀನು? || ೧ || 


15 . 


ತರುಣಿ ಶುನಶೇಪಾಖ್ಯನಾನಿಹೆ | ಪರಮ ಸುಂದರಿ ನಿನ್ನ ರೂಪವ || ಅರಿತು 
ಬಂದಿಹೆ ಕೇಳೆನಾಸ್ಕರ | ಶರವ ತಾಗುತ ಕ್ಷಣ| ಬರುವೆಯೇನೇ | ೨ || 
ಹಾದಿಯೊಳುಪೋಗುವಳ ಮೋಹಿಸೆ | ಕಾದು ನಿಂತಿಹ ರಾಜನೀನೆಲ | ಸಾಧ್ಯ 
ವಲ್ಲವುಯೆನ್ನ ಪಡೆವುದು 11 ಹಾದು ಫೋಗಲಮುಂದಕೆ || ಮೇದಿನಿಪನೆ || ೩ || 


ಆರ್ಯಸವಾಯ 
ತಡೆವವರಾರೈ ಪಿಡಿವುತ ಲೋಯರೆ/ ಬಿಡೆ ಬಾ ಬಾರೆನು ತಲಿಖಳನು | | ಜಡ 
ಜಾ ಕೈಯತಾ ಪಿಡಿವುತ ರಥದಲಿ | ಧಡಿಗನುಕುಳ್ಳಿರಿಸಲು ತಿಳಿದು || ೧ | | 
ತರುಣಿಯ ರೋಧನಕೇಳುತ ಶಕುನಿಯು ಭರದೊಳು ಬಂದರ ಗುತಯಿದಿರು || 
ಶರವಾಲವ ಜಳ ಪಿಸುತಲಿ ಖಳನನು | ಬಿರುಸಲಿ ತಡೆದೆಂ ದನುಬೇಗ || ೧ || 


ವಾರವಿ ಏಕತಾಳ 
ನಿಲ್ಲೋದುಷ್ಪನೆ ಯೆಲ್ಲಿಗೆ ಮೊಮ್ಮೆಯ i ಮೆಲ್ಲನೆ ತರುಣಿಯನು || ಖಲನೆ 
ನಿನ್ನಯ ಕೊರಳನು ಕೆಯ್ಯುವೆ | ಬಲತಿಕೆಯನೋಡು !! ೧11 ನೆರೆದಿಹ 
ತರುಣಿಯ ಪರಿಣಯ ಗೈಯ್ಯದೆ ತಿರುಗಲು ಬಿಟ್ಟಿಹೆಯ | ಅರಸನು ನಾನೀ 
ಗವಳನು ವೊಯ್ಯುವೆ| ವರಿಸಲುಕೇಳೆಲಿ || ೨ || ದುರುಳಮದಾಂದನೆ 
ನಮ್ಮಯ ಕನ್ನಯ | ವರಿಸುವ ಮಾತುಂಟೆ 11 ಕೆರಳನು ಬಗೆವುತ ಶಾಖಿನಿ 
ಡಾಖಿನಿ | ಯರಿಗೀ ವೆನುಮರುಳೆ 11೪11 ನಿನ್ನಯ ಸಹಸವದೇತಕೆ ಶಕುನಿಯೇ 
ಕನ್ನೆಯ ತಂದಿಹನು || ಕುನ್ನಿಯ ಮರಣಕೆ ಬಂದಿಹೆ ಭವರಕೆ || ಯೆನ್ನೊಳು 
ಕ್ಷಣದೀ || ೩ || 

ಭಾಮಿನಿ 
ಯಾರ ಬಲಪೆರ್ಚಿಹುದು ನೋಡೆಂ| ದಾರು ಭಟಿಸುತ ಶಕುನಿಭವರದಿ ; ಗಾರು 
ಗೆಡಿಸಲು ವೋಡಿದನುಶುನ ಶೇಪಸೋತಾಗ | ನಾರಿಯಳು ಕಣ್ಣೀರ ಸುರಿಸುತ 
ಬಗಿ ಚಿಂತೆಯೊಳಿರಲುನೋಡುತ! ವೀರ ಸಂತೈಸುತಲಿ ಹೇಳಿದ ಭಗಿನಿಯಲ್ಲಿ 
ಗೆಂದು || ೧ || 

ಸಾಂಗತ್ಯ ರೂಪಕತಾಳ 
ಮರುಗದಿರದುಷ್ಟನಬಡಿದೋಡಿಸಿ | ಭರದೊಳು ಮಾನರಕ್ಷಿಸಿದೆ|| ತಿರುಗುವ 
ಪುರಕೆಂದು ಶಕುನಿಯು ಕರಕೊಂಡು ಬರುತಿರಲಿ ಚೇತಕನು || ೧ || 


16 


ಭಾಮಿನಿ 
ಬಂದು ಕಂಚುಕಿಯಾಗ ಭೀಷ್ ಗೆ ವಂದಿಸುತತಾನಂದ ಕನ್ನೆಯ ಹಂದೆ ಜನಪನು 
ಕೊಡನು ದಾರಿಯ ಕಾಣೆ ಯೆಂದೆನಲು || ಅಂಧನೃಪನಿಗೆ ಸುತೆಯ ನೀಡದೆ | 
ಯಿಂದು ಗರ್ವಿತ ನಾದ ನೇಭಲೆ | ಚಂದ್ರ ವಂಶಜ ಭೀಷ ಬಿಡುವನೆ ಮುಂದೆ 
ನೃಪವರನ || ೧ || 


ಸೌರಾಷ್ಟ್ರ ತ್ರಿವುಡೆ 
ಧನಕನಕಸಂಚಾರಧಾನವು | ಚಣದಿ ತುಂಬಲಿ ನರುಗಾಡಿಲಿ || ಅನುವರಕೆ 
ಸೇನೆಯದು ಬೆರಸಲಿ | ಜನಪನೆದುರು | ೧ | ಕನೈಯನುತಾನಿತನಾದರೆ | 
ಯಿನ್ನು ಬರಗಾಲವದು ಯಿಲ್ಲವು 11 ಕುನ್ನಿ ತಪ್ಪಿದ ನಾದರವತಾ | ಮಣ್ಣತಿ. 
ನುವ || ೨ | ಕಟ್ಟಿದರುಗಾಡಿಗಳ ಮುಂದಕೆ | ಅಟ್ಟಿದರುಗಾಂಧಾರದೇಶಕೆ | | 
ಕಟ್ಟು ನಿಟ್ಟಲಿ ಸೇನೆ ಪೊರಟಿತು | ದಿಟ್ಟನೊಡನೆ || ೩ || 


ಭಾಮಿನಿ 
ಅರಿತಳಾಗಾಂಧಾರಿ ಭೀಷ್ ನು | ಭರದಿ ತಂತ್ರವ ಗೈದಯನ್ನ ಯ | ಕುರುಡ ನಿಗೆ 
ವೈವಾಹ ಗೈಯ್ಯಲು ತಪ್ಪಿದರೆಯಮ್ಮ !! ಪುರವ ಸೆಳೆವನುರಕ್ತಪಾತದಿ| ಸರುವ 
ನಾಶವು ಯೇನು ಮಾಡಲಿ! ದೊರೆಯುಚಿಂತಿಪ ನೆಂದು ಮನದಲಿ ತಾನು ಯೋ 
ಚಿಸುತ | ೧ | 


ಕಾಂಬೋಧಿ ಜಂತಾಳ 
ಪಿಂದೆಕಾ ಕೀಶನೊಳ್ ಯೆದುರಾಗಿ ಹುಡುಗಿಯರ | ತಂದ ಭೀಷ್ಟ ನುಯೆನ್ನ 
ಕೊಡದೆ | ಇಂದುಕಡೆಗಣಿಸಿದರೆ ರುಧಿರದಿಂ ಮುಳುಗುವುದು | ನೆಂದಚಿತ 
ದೊಳಿಹನು ಪಿತನು | | ಬರ ಮೀರುತಿದೆ, ಯಿನ್ನುಧುರಕೆಜನರಾಹುತಿಯೆ | 
ಸರಿಯಲ್ಲ ಯೆನಭೂಮಿಪನು || ಕುರುಡ ಗೀವಂತೆಸಗಿ ನಾತಾಗ ಮಂ ಮಾಲೆ , 
ಮೊರೆದಣ ನೆಳುಯೆನುತ ಬರಲು | ೨ || ಶರದಿಕಯಧರಿಸಿ ಶಕುನಿ ತಾಯೆ . 
ದುರಾಗೆ | ತರುಣಿಗಾಂಧಾರಿಯೆರ ಗುತಿರೆ 11 ಶಿರವನೆಗ ಹುತಲೆಂದ ತಂಗಿಯೋ 
ನಿದುಪೇಳು ಭರದೊಳೀ ಗೆನ್ನೊಡನೆ ಯೆನಲು || ೪ || 


17 


ಸಾಂಗತ್ಯ ರೂಪಕತಾಳ 
ಎಲ್ಲಿಗೆ ಪೊರಟಿಹೆಯಣ್ಣ ಯೋನಿದುಧುರ | ವೆಲ್ಲಿನೀ ಬಿಸಿಯೇರಿಯಿರುವೆ!! ಬಲ್ಲವ 
ಪೇಳೀಗಯೆನಲೆಂದ ಶಕುನಿಯು | ಪುಲ್ಲಲೋಚನೆಯೊಳಿಗಾಗ || ೧ || ಪೇಳಲೇ 
ನನ್ನ ನಿನ್ನ ಯದೃತ ರಾಷ್ಟ್ರಂಗೆ | ವೇಳದಿ ಪರಿಣಯ ಗೈಯ್ಯ | | ಓಲೆಯನಿತ್ತ 
ನಾ ವದಕೆವೊಪ್ಪರ್ದೆ ಗ ! ಕಾಳಗ ಕೈಗೊಂಡುಯಿಹೆವು|| ೨ || 


ರಾಗ ಸೌರಾಷ್ಟ್ರ ತ್ರಿವುಡೆ . 
ಶರದಿ ಯಂತಿಹ ಸೇನೆ ಭೀಷ್ಮನ | ಸರುವನಾಶವು ಕೆಣಕೆ ನಮ್ಮ ಯ || ಬರದಿ 
ಬಳಲುವ ಜನರ ವುಳಿಸಿರಿ | ಕುರುಡಗಿತ್ತು || ೧ | 


ರಾಗ ಕಲ್ಯಾಣಿ ಅಷ್ಟತಾಳ 
ಏನ ಪೇಳುವೆ ಬಾಲಕಿ | ಯೆನ್ನೊಳುನೀನು ! ಏನ ಪೇಳುವೆ ಬೆಲಕಿ || ಕಾಣ 
ದಿಹಬೆಳಕನ್ನು ಚೆನಪನೆ ಮಾನಿನಿಯುನೀ ನಾಗಿಕಷ ದಿ 1 ಹೀನ ಭವಣೆಯ 
ಪಡೆವೆ ಖಂಡಿತ ! ನಾನು ನೋಡುವದಂತು ನಿನ್ನಯ |1೧ 11 


ರಾಗ ಸೌರಾಷ್ಟ್ರ - ತ್ರಿವುಡೆ 
ಮಳೆಯು ಸುರಿಯದೆ ಜೆಳೆಯು ಕಾಣದೆ ! ಕಳೆಯು ಗುಂದಿಹ ಜನರಸುಕಕಾ | 
ಛಲದಿ ಕುರುಡನ ವರಿಸುವೆನುಕೇಳಿ | ಬರವ ಕಳೆಯ || ೧ || ಕಣ್ಣ ತೆರೆದಾ 
ಗಂಗೆ ಯಾತ್ಮಜ | ನನ್ನು ನೋಡೆನು ಶಪತ ವೆನ್ನದು ! ಎನ್ನ ಮಂಗಳಕಾರ್ಯ 
ನಡೆಸೈ | ಅಣ್ಣನೀನು || ೨ || 


ಕಾಂಭೋಜ- ಜಂಪೆ 
ಬಾಲೆಯಳ ನುಡಿಕೇಳಿ ಗಾಂಧಾರ ದೇಶವನು 1ಶೀಲೆಯಳಿಸಿದೆಯವಯೆನುತ || 
ವೇಳದಿಂ ಪಿತನಿಂಗೆ ತಿಳುಹುತಲಿ ಪರಿಣಯದ 1 ವೋಲೆಯಂ ಭೀಷ್ಠ ಂಗೆ 
ನೀಡೆ|| ೧ || ವಾರ್ತೆ ತಿಳಿವುತಭೀಷ್ಮ ಸಂತಸವ ತಾಳುತಲಿ | ಕಾತುರದಿ ದೃತ 
ರಾಷಗಾಗ !! ಪ್ರೀತಿಯೊಳು ತಾನೊರೆದ ವೈವಾಹ ಗೈಯುವರೆ ! ಭೂತಲೇ 
ಶನೆಮನವ ದೆನಲು ।f ೨ || 


ಕೇದಾರಗೌಳ- ಅಷ್ಟತಾಳ 
ಕುರುಡನೆನಗೆವೈವಾಹವದೇಕೆ ಕಾಣೆನು | ಬರಿದೆಯೇ ಸಂಸಾರದಿ || ಇರುವುರ 
ಬಿಟ್ಟು ಸ ನ್ಯಾಸವೆ ವೊಳಿತೆಂದು | ವೊರೆಯಲುಗಂಗಾತ್ಮಜ || ೧ || ಆಜನ 
ಬ್ರಹ್ಮಚಾರಿಯು ನಾನುಯಿಹೆ ನೋಡು| ರಾಜವಂಶವಬೆಳೆಸೆ || ರಾಜಕುವರ 
ರೀರ್ವರಿರೆಸನ್ಮಾ ಸದಮಾತು | ಸೋಜಿಗ ಕೇಳ ತರಳ || ೨ | ಹಿರಿಯಯ 
ನಿಮ್ಮ ಮಾತನ್ನು ಮೀರೆ ನೆಂದಿಗು | ಪುರದಕೀರ್ತಿಯನುಳಿಸೆ || ತರುಣಿಯ ಕೈತಿ 
ಡಿವೆನುಯೆಂದು ದೃತರಾಷ್ಟ್ರ | ಹರುಷದೊಳೊಪ್ಪುತಿರೇ || ೩ ||, ಪೊರಟಿತ 
ದಿಬ್ಬಣ ಗಾಂಧಾರ ದೇಶಕೆ 1 ನೆರೆದರುಜನರೆಲ್ಲರು | ಹರುಷದಿ ಗಾಂಧಾರಿಯ 
ನು ಸಿಂಗರಿಸುತಲಿ | ತರುಣಿಯ ರಿರೆಸತಿಯು | ೪ | ಕಣ್ಣಿಗೆ ಬಟ್ಟೆಯ ಕಟ್ಟಿ 
ಮಂಟಪಕಾಗ | ಕನ್ನೆಯು ಬರುತಿರಲು | ಗಣ್ಯರು ಕೊಂಡಾಡೆ ಮಹಸತಿಯಿವ 
ಳೆಂದು | ಪುಣ್ಯಕಾರ್ಯವಗೈದರು || ೫ | | 


ಶೋಭನೆ - ಏಕ 
ಆರತಿಯೆತ್ತಿದರು 1 ನಾರಿಯ / ರಾರತಿ ಯೆತ್ತಿದರು ! ಭೂರಮಣನು ದೃತ 
ರಾಷಗೆ ಸುಂದರಿ ನೀರಜ ಮುಖಿಗಾಂಧಾರಿಗೆ ಹರುಷದಿ || ಅರತಿಯೆತ್ತಿ 
ದರು || ೧ || 


ಸಾಂಗತ್ಯ -ರೂಪಕ 
ಹರುಷದಿ ವೈವಾಹ ನರವೇರೆ ವಧುವನ್ನು ಕರಕೊಂಡು ದಿಬ್ಬಣ ಸಹಿತ | 
ಪುರಕೆ ಮುಟ್ಟುತ ಮುಂದೆ ಪೇಳುವೆ ಕತೆಯನ್ನು ಧರಣೀಶ ಲಾಲಿಪುದಿತ್ತ || ೧|| 
ಕಿರಿಯ ಪಾಂಡುವಿಗೆ ಕುಂತಲೆಯುಮತ್ತೆ ಮಾದ್ರಿಯು | ಯೆರಡುಪಣ್ಣ ಛಪರಿಣ 
ಯವ || ಭರದಿ ಭೀಷ ನುಗ್ಗೆದು ರಾಜ್ಯಾಭಿ ಷೇಕವ | ಕಿರಿಯರಿಗೆ ಮಾಡಿದ 
ನಿಂತು || ೨ || 


ರಾಗ ಸೌರಾಷ್ಟ್ರ -ತ್ರಿವುಡೆ 
ಪೊರಟನೋಂದಿನ ಪಾಂಡು ಬೇಟೆಗೆ ಹರುಷ ದೊಳುಕಾಂತಾರಸೇರುತ ಕರಿತ 
ರಿಯುಸಾರಂಗಸಂಕುಲ | ಒರಗಿಸುತಲಿ || ೧ || 


19 


ಪೂರ್ವಿ ಏಕತಾಳ 
ಬೇಟೆಯಾಡುತ ಬಂದನಾಗ | ಪಾಂಡು ಭೂಪ| ಬೇಟೆಯಾಡುತ ಬಂದನಾಗ 
|| ಪ || ಕಾಟವನೀಡುವ ಮಿಗಗಳು ಬಾಣದ | ನೋಟಕೆ ಸಿಲುಕುತ ಕಂಗೆಡೆ 
ಭೂಪತಿ || ಬೇಟೆಯಾಡುತಬಂದನಾಗ || ಬಿರುಸಿನ ಸಕರ | ಭರದಳು 
ಖಗಮಿಗ | ಶರಹತಿ ಯಿಂದ ವೊರಗಲು ಚಣದಲಿ || ಬೇಟೆಯಾಡುತ ಬಂದ 
ನಾಗ 1| ೧ | | 


ಭಾಮಿನಿ 
ಹರಿಣರೂಪವ ನಾಂತು ಕಂದಮ | ವರಮುನಿಪಸತಿ ಯೊಡನೆ ಬೆರೆತಿರೆ ! ಶರವ 
ಬಿಟ್ಟಾ ಕ್ಷಣದಿ ಪಾಂಡುವು ನಿಂತಿರಲಿಕಲ್ಲಿ 11 ಭರದಿ ಬಾಣವು ನಾಟಿ ಕಂದಮು | 
ಕೊರಗಿ ಬೆರಗಿಂದವನನೋಡುತ | ಧರಣಿ ಪಗೆಶಾಪವನ್ನು ನೀಡಿದ ಸತಿಯ 
ಕೂಡುವರೇ || ೧ || ನಿನಗೆ ಮರಣವ ದಾಗೆಲೆನುತಲಿ | ಮುನಿಯು ಸತಿ 
ಯಡಸರವೇರಲು | ಜನಪ ಚಿಂತಿಸಿಯೋಗಮಾಡಲಿ ವಿಧಿಯೆ ಹಾಯೆಂದು 
ವನಿತೆಯರ ಬೆರೆತಿರಲು ಮರ್ಮವು| ಚಣದಿ ತೆಲಗುವ ಶಾಪ ವಾಕ್ಯವು ! 
ಋಣವುಯಿಲ್ಲದ ಭಾಗ್ಯಯೆನ್ನದು ಯೆಂದು ತಾನಾಗ || ೨ || 


ಸೌರಾಷ್ಟ್ರ -ತ್ರಿವುಡೆ 
ಕಿನ್ನನಾದೆನು ಮುನಿಯ ಶಾಪದಿ | ಇನ್ನು ತಪ್ಪದು ಕರ್ಮಬಂಧವು | ಹೆಣ್ಣುಗಳ 
ಕಡಿದರೆ ಮರಣವು! ಯೆನ್ನದೆನುತ || ೧|| ಸತಿಯರೀರ್ವರ ಸುಕಕೆ ಮುಳುವಾ! 
ಗುತಲಿ ಬದುಕುವುದೆಂತ ವನದೊಳು || ಯತಿಯ ಜೀವನ ವೊಂದೆ ಜೀವಿತ ! 
ಗತಿಯು ಸತ್ಯ || ೨ || ಅರುಹಿ ಭೀಷ್ಮಗೆ ಯಿಂದು ವನವನು | ಹರುಷದಿಂದಲಿ 
ಸೇರಬೇಕೆ | ಹರಿಯೆಗತಿಯೆಂದೆನುತ ಗಂಗಾ 1 ತರಳಗೆಂದ || ೩ || 


ಕಾಂಬೋದಿ ಅಷ್ಟತಾಳ 
ಹಿರಿಯಯ್ಯ ಕೇಳೆನ್ನವರಾತ | ನಿವೆ ಳೆರೆಯುವ ದುಗುಡವಿಖ್ಯಾತ || ವರ 
ಮುನಿ ಶಾಪವು ಬಾಧಿಪುದೆಯೆನ್ನ | ದೊರೆತನ ದೂಳುಮನಯಿನಿತಿಲ್ಲ ಲಾ 
ಲಿಸು || ೧ || ಸನ್ಯಾಸ ಕೈಗೊಂಡೆ , ಯೇನು | ಯಾಕೆ | ನಿನ್ನ ಮನದಚಿಂತೆ 
ಹೊನ್ನು | ಎನ್ನೊಳುಪೇಳಯ್ಯ ಪಾಂಡುಚಕ್ರೇಶ್ವರ | ಉನ್ನತಿಯೊಳು ಕೀರ್ತಿ 


20 


ಮೆರೆಸಿರಾಜ್ಯವನಾಳು । ೨ । ದೊರೆಯಾಗಿ ಶಾಪಗ್ರಸ್ತನಿಗೆ ಯಿನ್ನು ಇರು 
ವುದೆ ನೆಮ್ಮದಿಯೆನಗೆ || ಗಿರಿವನದೊಳುಯಿದು ಮನಶಾಂತಿ ಪಡೆಯುತ | 
ಇರುವೆನೈ ಕೆಲಕಾಲ ವನಲಾಗ ಭೀಷ್ಕನು || ೨ || 


ಭಾಮಿನಿ 
ಅರಿತೆ ನಿನ್ನಯ ಮನವ ಹತ್ತಿರ 1 ವಿರುವಶತ ಶೃಂಗದಲಿ ಕೆಲದಿನ Jಯಿರುತ 
ಬಾರೆಂದೆನಲು ಪಾಂಡುವು ಪೊರಡೆಕಾಣುತಲೀ || ಅರಸಿಯರು ಪತಿ ಬಳಿಗೆ ಬರು 
ತಲಿ! ಶಿರವ ಬಾಗುತ ಲೆಂದರಾಗಲೆ 1 ಯೆರೆಯ ನಿಮ್ಮಯ ಬಿಟ್ಟು ನಾವಿರ 
ವೆಂದು ತಾವಾಗ || ೧ || 


ಸಾಗತ್ಯ ರೂಪಕತಾಳ 
ಹೇಳಿದಳಾಕುಂತಿ ನಿಮ್ಮ ಸೇವೆಯಮುಖ್ಯ ಮೇಳಿಗೆಯಮ್ಮ ಜೀವನದಿ || ಭೂ 
ಲೋಲನೀಕರ ದೊಯ್ಯಬೇಕೆಂದಾಗ | ಶೀಲೆಯು ತಾನೆರಗುತಿರೆ || ೧ | ಕಿರಿ 
ಯ ಸತಿಯುನಾನು ಬಿಡೆನಿಮ್ಮ ಬಳಿಯಲ್ಲಿ | ಚರಣಸೇವೆಯಮಾಡಿಕೊಂಡು | 
ಇರುವೆನೀ ನೆನ್ನಯ ಕರದೊಯ್ಯ ಬೇಕೆಂದು | ಕರಕರಿ ಸುತಲಿರೆ ನುಡಿದ॥ ೨ || 


ಏಕತಾಳ 
ಬಿಸಜಮುಖಿಯರಿರ ನಿವಾಶೆಯಿನಿತಿರ! ಲುಸುರಲು ಬೇರೇನಿಹುದುಬರೀಗ 
ಕುಸುಮನಾ ಭನೆಗತಿಯೆನುತ ಸನ್ಯಾಸದಿ | ಯೆಸವಾರಣ್ಯದಿಯಿರು ವರೆಬನ್ನಿ 
ನೀವು|| ೧ || 


ಸೌರಷ್ಟ ತ್ರಿವುಡೆ 
ಒಂದುದಿನಕುಂತಿಯನು ಕರೆವುತ | ಲೆಂದ ಪಾಂಡುವು ದುಃಖದಿಂದಲಿ || ಚಂದ್ರ 
ವಂಶವು ಬೆಳೆವ ಪರಿಯೋಳು | ಕುಂದು ಬಂತು || ೧ || 


ಸುರುಟಿ - ಏಕತಾಳ 
ಕುಂತಿಭೋಜತನಯೇ ಕೇಳೆಲೆ | ಕುಂತಿಭೋಜತನಯೇ | ಕುಂತಿಯ ಮುನಿ 
ಶಾಪದಿಸುತರನುಪಡೆ | ವಂತಿಲ್ಲವುನಿಜ ಕೊರಗುವೆ ನನುದಿನ || ೧ || 


21 


ಸಾಂಗತ್ಯ ರೂಪಕತಾಳ 
ಲಾಲಿಸುನಲ್ಲ ನೀ ಬೇಸರ ತಾಳದೆ | ಬಾಲರ ಪಡೆಯುವ ಬಯಕೆ 11 ಶೂಲದಿಂದಿ 
ರಿದಂತೆ ಯಿರಿದರು ಶಾಪವು ! ವೇಳದಿ ಹುಸಿಯಾಗದೈಯ್ಯ || ೧ | ಬೇಡ 
ಚಿಂತೆಯುನಿಮ್ಮ ಸೇವೆಮಾಡುತಬಾಳೆ ಕಾಳಿ ರ್ಪೇ ವನಿತ್ಯ ನೀವು!! ಕಾಡು 
ವ ಚಿಂತೆದೂರವಸರಿಸುತನ 1 ಪಾಡಿಗೆ ನಾವಿರುತೀಗ!| ೨ || ಹಿರಿಯರೆಂದಿಹ 
ನಿಯೋಗವುಕುಂದು ತರದೀಗ 1 ಪರಮಸತಿಯೆಕೇಳು ನೀನು | ವರಮುನಿ, 
ಮಂತ್ರದಿ ಸುತರನ್ನು ಪಡೆಯುತ | ಕುರುವಂಶ ವುಳಿಸಬೇಕೀಗ !! 2,!! ಪತಿಯ 
ನುಡಿಯಕೇಳಿ ಹಿತವೆಂದು ತೋರುತ | ಸತಿಯಾಗ ಮನದಿನಿಶ್ಚಯಿಸಿ | ಹಿತ 
ದಿಂದ ಯಮಮಂತ್ರ ಜಪಿಸುತ ಪಡೆದಳು ! ಸುತಧರ್ಮ ನಂದನ ನನ್ನು # ೪ || 


ಸೌರಾಷ್ಪ -ತ್ರಿವುಡೆ 
ಇತ್ತಲೀ ಪರಿಯಿಂದ ಲಿರುತಿರ ! ಲತ ಗಾಂಧಾರಿಯಳು ಗರ್ಭವ || ಪೊತ್ತುತಾ 
ನಿರೆ ಸಖಿಯು ಮೇಖಲೆ | ಹೊತ್ತಿನಲ್ಲಿ || ೧ || ಒತ್ತರಿಸಿದಳು ತಾಯವ್ಯಥೆತಾ ! 
ಪುತ್ರ ನೋರ್ವನ ಪಡೆದಳಂತೆನೆ || ಸತ್ಯ ಸಂಗತಿ ಯಂತೆನೆನಲಾ! ಚಿತ್ರದಲ್ಲಿ || ೨ || 


ಭಾಮಿನಿ 


ಪಡೆದಳೇನುತ ನನ್ನು ಕುಂತಿಯು 1 ಹಡೆಯದಿರ್ಷನು ನಾನು ಗರ್ಭವ ಪಡೆದು 
ಕಾಯುವ ದುಸ್ಥಿತಿಯ ನಾನೆಂತು ಸೈರಿಸಲೀ ! ತಡೆಯ ಲೀಪಿಂಡವದು ಬೇ 
ಗನೆ | ವೊಡಲ ಬಿಡಲೆಂದೆನುತ ಕುಟ್ಟುತ ! ಜಡಜಮುಖಿಮ ಇರದಿ ಹೊಟ್ಟೆಯ 
ಹೊಡೆದುಕೊಂಡಾಗ || ೧ || 


* ಕಾಂಬೋಧಿ- ಜಂಪ | 
ಬೆಳೆವ ಪಿಂಡವು ಬೀಳೆ ದಿಗಿಲಾಯ್ತು ನಿರ್ಜೀವ 1 ಕಳವಳದಿ ಗಾಂಧಾರಿಯಿರಲು! 
ತಿಳಿದನಾ ವ್ಯಾಸನದ ಬಂದನಲ್ಲಿಗೆ ಬೇಗ ಲಲನೆಯೊಳು ನುಡಿದತಾನೆ ಗ 11 ೧11 
ಎರಡುವರ್ಷದಮೊದಲೆ ಗರ್ಭಪಾತವವಾಡೆ | ಬರಿದೆಹಾಳಾಯಿತೆ ತಾಯೆ 
ಕರಕರಿಸದಿರು ನೂರು ಭರಣಿಯೊಳು ಯಿಡುತದನು | ಭರದಿರ ಕಿಸೆ ಮುಂದೆ 
ನಿನ್ನ || ೨ 11 ಸುತರುನೂರ್ವರಕಾಣಿಸುವೆನೆಂದು ವ್ಯಾಸತಾ | ಹಿತದೊಳಾ ಕಾ 
ರ್ಯವನ್ನು ಮಾಡಿ || ಸತಿಯ ಸಮದಾನದೊಳು ತೆಕ್ಕೆಸಿ ಪೊರಟನಾ ಕೃತಿ 
ಪತನಾಶ್ರಮಕೆ ತಾನು ill ೩ || 


22 


ಕೇದಾರಗೌಳ ಅಷ್ಮತಾಳ 
ಶತಶೃಂಗ ವನದೊಳು ಪಾಂಡವರೈವರ ಸತಿಯರೀರ್ವರುಪಡೆಯೆ 1 ಶತಪುತ್ರ 
ರಾದರು ಗಾಂಧಾರಿ ದೇವಿಗೆ | ಕತೆಯಲಾಲಿಸು ಭಪತಿ || ೧ || ವನವನುಸು 
ತುತ ಬಂದಪಾಂಡುವು ತಾನು 1 ಮನದುಲ್ಲಾ ಸದಿಯಿರಲು || ವನಿತೆ ಮಾದ್ರಿ 
ಯು ತಾನು ವನಸಿರಿಯಂದದಿ | ಯಿನಿಯನೆ ತೆಗೆಪೊರಟು || ೨ || 


ಅಷ್ಟತಾಳ 
ಬಂದಳು ! ಮಾದ್ರಿ | ಬಂದಳು | ಬಂದಳಾಗ ಸುಂದರಾಂಗಿ ಮಂದನಡಿಗೆಯಲ್ಲಿ 
ತಾನು || ಬಂದಳು | ಮಾದ್ರಿ | ಬಂದಳು | ಸರಸಿಜಾಕ್ಷಿಯನೋಡೆ ವನವನು! 
ಭರದಿ ಚಿಗುರಿದ ಮಾವುಲತೆಗಳ ಭರಿತ ಫಲಪುಷ್ಪಗಳನೋಟದಿ | ಮೆರೆವುದೈ 
ಸೆವಸಂತ ಋತುವಿದು || ೧ || ಶ್ವೇತ ವಸ್ತ್ರವ ಧರಿಸಿ ಹಗಳ | ಪಾತ್ರೆ ಕರ 
ದೊಳು ಪಿಡಿದು ಬಂದಳು | ಕಾತರಿಸುತಿದೆ ಕಣ್ಣು ಮಾದಕ | ರೀತಿಯಿಂದಿಹು 
ದಾರು ಬಲ್ಲರು || ಬಂದಳು | ಮಾದ್ರಿ | ಬಂದಳು || ೨ || 


ಭಾಮಿನಿ 
ಕುಂಭಕುಚೆಸಾರಂಗನೇತ್ರೆಯು ಸಂಭ್ರಮದಿಬರುವುದನುದೂರದಿ | ಕುಂಭಿನೀ 
ಪತಿಪಾಂಡುರಾಯನು ನೋಡಿ ಬೆರಗಾಗೆ | ಅಂಬುನಾಟಿತು ಸ್ಟರನ ಬೇಗದಿ | 
ರಂಬೆಯವನ ರಾಣಿಯೋನಿಜ | ಅಂಬು ಜಾಕ್ಷಿಯು ಬರುವ ನಡುಗೆಯ 
ಕಂಡುಮನಸೋತ| ೧ | 


ಅಷ್ಮತಾಳ 
ಕಂಡನು ! ದೂರದಿ। ಕಂಡನು | ರುಂಡಮಾಲನ ತಪವ ಕೆಡಿಸಿದ 1 ಗಂಡುಗಲಿ 
ಯಂಬಿನಲಿ ಸಿಕ್ಕುತ | ಹಿಂಡುಕೆಗಿಲೆ ಸ್ವರವಸಂತನ | ಭಂಡುತನದಿಂಮತ್ತೆ 
ಗಾಸಿಯ | ಗೊಂಡು ಮಾದಿಯ ನೋಡಿಮನದಲಿ 1 ಚಂಡ ವಿಕ್ರಮನಾಗ 
ದೂರದಿ | ೧ || 


ಕಲ್ಯಾಣಿ ಅಷ್ಟತಾಳ 
ನಿಲ್ಲು ನಿಲ್ಲೆಲೆ ಸುಂದರಿ | ನೀ ನಲ್ಲಿಯೆ | ನಿಲ್ಲುನಿಲ್ಲೆಲೆಸುಂದರಿ ನಿಲ್ಲುನೀ ನೆನ್ನಯ 
ಮನವನು ಕಸಿದಿಹ 1 ನಲ್ಲೆಯೆ ಬಾಸನಿ ಹಕತಾಮಸವದೇಕೇ || ೧ || 


23 


| ಬೇಗಡೆ- ಏಕತಾಳ 
ಶಿರವಬಾಗುತ ಪೇಳ್ವೆನೀಮಾತ ಕ್ಷಮಿಸುವುದು ಭಪನೆ | ತರ ವೆಯಿದುಮ್ಮನ 
ವಿಖ್ಯಾತ || ಪರಮ ಮುನಿವರ ನಿತ್ಯ ಶಾಪವು ಭರದಿ ನೆನೆಭೂತಲೇಶನೆ , 
ಎರೆಯ ನೀಕಾಮಿಸುತ ಮುಟ್ಟಲು 1 ಮರಣ ವಿಹುದದು ಪುಸಿಯೋ ಬಿಡು 
ಬಿಡು || ೧ || 


ಶಂಕರಾಭರಣ- ಏಕತಾಳ 
ತಾಳಲಾರೆಬಿಸಜ ಮುಖಿಯೇ ! ಕೋಳುಗೊಂಡೆ ಹೃದಯವನ್ನು | ಬಾಲೆಯನ್ನ 
ಮನವ ತಣಿಸೆ | ಶೀಲೆಯಪ್ಪುತ|| ೧ || ಮುಟ್ಟ ಬೇಡಿ ದೂರನಿಲ್ಲಿ 1 ಕೆಟ್ಟ 
ಕಾಮನಿಂದ ದೂರ! ಸೃಷ್ಟಿಪಾಲ ತೆರಳಿಯೆನುತ | ಬಟ್ಟೆದೋರದೆ | ೨ | 
ಬಿಡೆನು ಶಾಪ ವಿರಲುಯೆನ್ನ | ಒಡಲಿನಾಶೆ ಯಿಂದು ತಣಿಸು | ಜಡಜ ಮುಖಿ 
ಯಬಾರೆ ಯೆಂದು | ಪೊಡವಿಪಾಲಕ || ೩ || 


ಭಾಮಿನಿ 
ತರವಿದಲ್ಲವುಯೆನುತ ನಾರಿಯು | ಭರದಿ ವೋಡಲು ಪಿಡಿದು ಪಾಂಡುವು 
ತರುಣಿಮಣಿಯಳ ಕರೆದು ಸುರತಕೆ ಸಿದ್ಧನಾಗುತಲಿ:1 ಪರಮ ಸತಿಯಳಭೋಗ 
ಕಾತುರ | ಧರಣಿ ಪತಿಪಡುತಿರಲುವೊಮ್ಮೆಲೆ: ವರಮುನಿಪಶಾಪದಲಿಯಸುವನು 
ಭರದಿಕಳಕೊಂಡ | ೧ | 


G. 


- ಅಷ್ಟತಾಳ 
ಎಚ್ಚೆತ್ವ ಳಾಮಾದ್ರಿಯು | ಪ್ರಾಣೇಶರ| ಎಚ್ಚರ ಎರದಾಕೆಯು | ಇಚ್ಚೆಗೆ 
ಬಲಿಯಾಗು ತಸು ನೀಗಿದನುನಲ್ಲ! ಹುಡ್ಗಲತಾಗುತ ಬಿದಳುಕೊಣಿಗೆ || ೧|| 


ನೀಲಾಂಬರಿ-ರಪಕ 
ಎರೆಯನೆ ಸವಿದೇತಕೆ 1 ವರಸತಿ ಯೆನಯ ಕೂಡುತ !! ತೆರಳಿದೆಯಲ್ಲವೆ 
ಶಿವಶಿವ | ದುರುಳೆಯು ನಾನಾದೆ || ೧ || ಆಕ್ಕನೆ ಬಾಬಾ ರೆನ್ನುತ | ದು: ಖಿಸಿ 
ಕರೆಯಲು ಕುಂತಿಯು | ಬಿಕ್ಕುತೆ ಪತಿದೇಹದಿತಾ ! ಪಕ ನೆವೊರಗಿದಳು || ೨ | | 
ಪತಿಯನುಕಳಕೊಂಡೀಗಲೆ 1 ಗತಿಯಿರ ದಾಯಿತೆ ಭಾಗಕೆ || ಮರೆಯುತ ಮರ 
ಣವ ಕಂಡನೆ | ಸತಿಯರ ಬಿಟ್ಟಿಗ|| ೩ || 


24 


ಭಾಮಿನಿ 
ಪತಿಯೊಡನೆಸಹಗಮಿಸೆ ಹಿರಿಯಹ | ಸತಿಯು ನಾಪೊಗುವವಳು ಕಾಷ್ಟವ ಮ 
ತಿಯು ತೆಯೆಕೇಳ್ಳಾದ್ರಿ , ಮಕ್ಕಳ ಸಲಹುನೀನೆನಲು 11 ಮೃತಿಯನೈದಿದ ನನ್ನ 
ಮೇಲಕೆ | ಜತೆಗೆ ಪೋಗುವೆನು ನಾನೇ ! ಹಿತದಿಬಾಲರ ಪಾಲಿಪುದು ನೆಂ 
ದಳಬುಜಾಕ್ಷೀ | ೧ | 


ಆರ್ಯಸವಾಯ 
ಎನ್ನ ಯದೇಹದಿ ವೊರಗುತ ಯೆರೆಯನು | ತನ್ನ ಸುವನುಕಳ ಕೊಂಡಿಹನು || 
- ಚಿಣ್ಣರನೋಡಿಕೆ ನಾಪತಿ ಚಿತೆಯನು | ಹೊನ್ನೇರುವೆನೆಂದಳುಮಾದ್ರಿ || ೧ || 

ಚಿತೆಯಲಿ ಪಾಂಡುವ ನೇರಿಸಿ ಮಾದ್ರಿಯು | ಪತಿಯೊಡನೆ ಸಹಗಮಿಸಲುಕುಂತಿ 
ಸುತರೈವರತಾ ಸಲಹುತ ಹಸ್ತಿನ | ವಗೈದಳು ಶೀಘ್ರದಲೀ || ೨ || 


ರಾಗ ಸೌರಾಷ್ಟ್ರ -ತ್ರಿವುಡೆ 
ಅರಸ ಲಾಲಿಸು ಕುರುಪತಿಯುತಾ | ಹರುಷದಿಂದೋಲಗವಗೊಟ್ಟರೆ | ಭರದಿ 
ಸಹಜರು ಕರ್ಣಮುಖ್ಯರು | ನೆರೆಯೆ ಪೇಳ || ೧ !! ಎಮೃದಾಯಾದ್ಯರಿಗೆ ನೆಲೆ 
ಯದು ! ನಮ್ಮ ನೆರೆಯಹ ಶಕಪ್ರಸದಿ | ನೆಮ್ಮದಿಯುನಮಗಿಲ್ಲ ಹಿರಿಯರ| 
ಧರ್ಮದಿಂದ 1 ೨ || ಕುರುಪತಿಯಕಂಡವರು ಕುರುಬುವ 1 ತೆರದೊಳಾಯಿತು 
ವೈರ ಸಾಧಿಸಿ || ಭರದಿನಾಶವ ಗೈವು ದೆಂತೋ ! ಅರಿಯೆನಾನು || ೩ || ಎನುತ 
ನಿಜಮನದೊಳಗೆ ಕೌರವ | ಜನಪರೆಗಾಂಧಾರಿ ದೇವಿಯು || ದಿನದಿ ಗಜ 
ಗೌರಿಯನು ಪೂಜಿಪ! ಮನದೊಳಂದು 1 ೪i ಭರದಿ ಸಿದ ತೆಲೆಸಗೆ ಕುಂತಿಯು 
ಪುರಕೆಬಂದಳು ವೃತವನೀಕ್ಷಿಸೆ !! ನೆರೆಯ ಬಂಧುಗಳೆಲ್ಲ ಕುರುಡನ 1 ಅರಸಿ 
ಬಳಿಗೆ || ೩ ||... 


ಸುರುಟಿ- ಏಕತಾಳ 
ಹರುಷದಿ ಗಜಗೌರಿ | ವೃತವನು | ನೆರವೇರಿಸಿನಾರಿ & ಹಿರಿಯರು ಕಿರಿಯರಿಗೆಲ್ಲ 
ಪ್ರಸಾದವ | ಭರದೊಳು ಹಂಚುತ ಲಿರಲಾ ಕುಂತಿಯು || ೧ || ಬಂದು ಪ್ರಸಾ 
ದವನು | ಪಡೆಯಲು ನಿಂದಿಹು ದನುತಾನು || ಚಂದದಿ ನೋಡುತ ಗಾಂಧಾರಿ 
ಯುತಾ | ನೆಂದಳಾ ವಿಧವೆಯು ಪಡೆಯಲಯೋಗಳು|| ೨ || 


25 


ಕೇದಾರಗೌಳ- ಆಷ್ಟತಾಳ 
ಕೊಡಲಾರೆ ನಿನಗೆ ಪೂ ಜೆಯಫಲ ವನುನಾನು | ಜಡಜಾಕಿ ನೀ ವಿಧವೆ !! ಪಡೆ 
ಯಲಯಗಳು ಯೆಂದೆನು ತಲಿ ಪೇಲೆ | ತಡೆಯದಾ ಲೆಬಂದಳು || ೧ || 


ಭಾಮಿನಿ 
ಸುರಿಸಿ ಕಂಬನಿ ಮನದೊಳಾಕೆಯು | ಕೊರಗಿ ಬಂದಳು ಯಿಂದ ಪ ಸ ಕೆ || 
ಹಿರಿಯಧರ್ಮಜ ಭೀಮ ಪಾರ್ಥರು ಯಿರಲು ತಾನಿಲ್ಲೀ 1) ಕರೆದರೈವರು ಮಾತೆ 
ಯಳು ಯೀ ಪರಿಯದುಃಖದಿ ಬಂದಕಾರಣ | ವರಿಯೆ ವೆನ್ನುತ ಪೇಳ ನವಳಲಿ 
ಧರ್ಮಜನುತಾನು || ೧ | | 


ಸೌರಾಷ್ಟ್ರ ತ್ರಿವುಡೆ 
ದುಗಡವೇನದು ತಾಯೆ ಪೇಳ್ಳೆ ! ವಿಗಡ ರೈವರು ನಾವು ನಿನ್ನಯ | ಮೊಗವ 
ನೀಕ್ಷಿಸೆ ಬೇಸರವು ನಿಜ | ಬಗೆಯ ನೊರೆಯೋ | ೧ || 


ಸಾಂಗತ್ಯ -ರೂಪಕ 
- ಏನಮಾಡಲಿಭಾಗಹೀನೆಯಾದೆನು ಬಾಲ 1 ಮಾನಿನಿಗಾಂಧಾರಿ ಯಂದು !! ನಾನು 
ವಿಧವೆಯೆಂದು ನೀಡದೆ ವೃತಫಲ ! ತಾನುಗರ್ವವ ಪಟ್ಟಳಯ | ೧ || 


ತ್ರಿವುಡೆ 
ಜನನಿಯೆಂದುದ ಕೇಳಿ ಪಾರ್ಥನು 1 ಕನಲಿನುಡಿದನು ನೀನಯೋಗ್ಯಳೆ || ಘನ 
ಪ್ರಸಾದಕೆ ಬಿಡು ಬಿಡೆಲವೋ | ಕ್ಷಣದಿನಾನು || ೧ || ಸುರಪರಾವತವ ತರಿ 
ಸುವೆ! ಭರದಿ ನೀಪೂಜೆಯನು ಮಾಡೆ | ಕುರುಪತಿಯಜನನಿಯಳು ನಾಚುವ| 
ತೆರದೊಳೆಂದ || ೨ | ಅಕ್ಷಯಾಸ ದಿ ಶರದ ಯೇಣಿಯು 1 ತಕ್ಷಣಾಯಿತು. 
ಹರಿಯು ತಾನದ || ಈಕ್ಷಿಸುತಬಲವಾಗಿ ನಿಂತನು | ರಕ್ಷೆಗೆಂದು ! – 11 


ಭಾಮಿನಿ 
ಸುರಪನಚ್ಚರಿಗೊಂಡು ಸುರಗಜ 1 ಧರೆಗೆಕಳುಹಲು ಪೃಥೆಯು ವೃತವನು! ಹರು 
ಷ ದಿಂನರ ವೇರಿಸುತಲಿರೆ ತಿಳಿದು ಗಾಂಧಾರಿ! ತರಳ ನಂಕರೆದೆಂದಳಾಕ್ಷಣ! ನರನ 
ಸಾಹಸ ವರಿಯೋ ಮೂಢನೆ | ಬರಿದೆ ನೀವೇಕೆನ್ನ ಬಸಿರಲಿ ಪುಟ್ಟಿದಿರಿಯೆ 


ನುತ | ೧ || 


26 


ಕಾಂಬೋಧಿ- ಜಂಪೆತಾಳ 
ಮಾಡಲೇನಹುದು ಕೌರವ ನಿನ್ನ ಕರದಿಂದ | ಕಡಿತೇಯಿಂಥ ಕಾರ್ಯಗಳು | 
ಹಡಿಯಸ್ಕದಿದಿವದ ಗಜವತರಿಸಿದ ಪಾರ್ಥ ! ಬಾಡಿದೆನುಯಿದನೋಡಿ ಯ 
ಕಟಾ || ೧ | ಪುಟ್ಟಿದರೆ ಪಾರ್ಥನಂದದಮಕ್ಕಳಿರಬೇಕು ! ಕೆಟ್ಟದುರ್ಬಲರಿಂದ 
ನಮಗೆ!! ಬಟ್ಟೆದೋರದುಯೆನುತ ಗಾಂಧಾರಿ ಕೌರವಗೆ | ತಟ್ಟ ನೆಂದಳುಹಂಗಿ 
ಸುತಲಿ | ೨ || 


ರಾಗ ಸೌ , ತ್ರಿವುಡೆ 
ನರನರಿ ಸುರಗಜ ತರಿಸಲಾಹರಿ | ಭರದಿನೆರವಿತ್ತಿಹನುಜನನಿಯ || ಬರಿದೆ ನೀ 
ಪೊಗಳದಿರುಯೆನ್ನುತ | ಬಿರುಸಿನಿಂದ || ೧ || ನಡೆಯೆ ಕೆಲಸಮಯವದು ಕಳೆ 
ಯಿತು ಪೊಡವಿ ಪಾಲಕ ಕೇಳು ಮುಂದಕೆ ನಡೆಯಿತ್ಸೆಸಮರವದು ದಾಯಾ! 
ದೂರಲಿಕಡೆಗೆ || ೨ || 


( ಕುರುಕ್ಷೇತ್ರ ಭಾಗ) 

ಭಾಮಿನಿ | 
ಸಹಜರಂಕಳ ಕೆಂಡ ಕುರುಪತಿ| ಕುಹಕಿ ಶಕುನಿಯು ಯೋಚಿಸಿದ ತಾ | ಸಹಸಿ 
ಕೌರವ ನುಳಿದ ನೋರ್ವನು ಯೆಂದು ತೋಷದಲೀ !! ಧಹಿಸಿ ಪುಡಿದೂಳೆಬ್ಬಿಸಿದೆ 
ಹಗೆ | ವಹಿಸಿ ಪೂರ್ವದಿ ವುಳಿದುಸಾಧಿಸಿ | ಸಹಿತ ತಂತ್ರವ ಬಳಸಿದೆನುವೊಡ 
ತಾಳ ದೀನಾನು || ೧ | | 


ಮಾರವಿ , ಜಂಪೆತಾಳ 
ಒಡ ಹುಟ್ಟುಗಳನಾಶ ಬಗೆದ ದುರ್ಯೋಧನನ | ಒಡಹುಟ್ಟನಡಗಿಸಿದೆ ತಂತ 
ವನು ಬಳಸಿ || ಒಡಲಲ್ಲಿ ತಾನಿದ್ದ ಹಗೆತನದ ಕಿಡಿಯೊಂದು ಸಿಡಿದುರುಳಿಸಿತ್ತು 
ಕೌರವಾದ್ಯರನುಯಿಂದು || ೧ | ಅತಿರಥರು ಮಹರಥರು ಹತಿಸಿದರು ಯಿ ನ್ನು 
ಳಿದು | ಗತಿಗೆಟ್ಟ ಕೌರವನು ಜೀವಿಸನು ಮುಂದೆ 1 ಪ್ರಥಯಸುತರಿಂಗಾಯ್ತು 

ಹಸ್ತಿನಾವತಿಧರ್ಮ 1 ನತಿಪುಣ ಜೀವಿನಿಜ ವಂದನಾ ಶಕುನಿ | ೨ || ಕುರು 
ನೃಪನು ಬೇಸರದಿ ಯಿರುವ ಶಿಬಿರದಿಯೀಗ1 ಪೊರಡಬೇಕೆನಾನು ಕೌರವನ 
ಕಡೆಗೆ | ಧುರದಿನಾ ಹೋರಾಡಿ ಯವಳರಿಂದಲಿಮಡಿವ | ಪರಿಯೆನುತ ಯೋ 
ಚಿಸುತ ಬಂದನಾ ಶಕುನಿ || ೩ | | 


27 


ಸೌರಾಷ್ಟ್ರ .ತ್ರಿವುಡೆ 
ಆಳಿದರೆನ್ನಯ ಸಹಜರೊಬ್ಬರು ! ಉಳಿಯಲಿಲ್ಲವು ಯನ್ನ ಕರ್ಮಕೆ || ಹಳಚಿ 
ಸಗ್ಗವ ಸಂದರೆನುತಲೀ ಕಳವಳದಲಿ || ೧ | ಕುರುಪತಿಯು ತಾ ನಿರಲು ಶಕು 
ನಿಯು | ಬರುತ ನಿಂತನು ಸನಿಹದಲ್ಲಿಯೆ || ಭರದಿ ದಿಟ್ಟಿಸಿ ಮಾವನಿಗೆತಾ | 
ನೆರೆದನಾಗ || ೨ || ಸರುವ ನಾಶದ ತಂತ್ರವಾವನೆ ತಿರುಗುಬಾಣವಿದಾಯ್ತು 

ಮುಂದಿನ || ಧುರಕೆ ದಳಪತಿಯಿಲ್ಲ ವೆನಲಾ 1 ಒರೆದ ಶಕುನಿ || ೩ | ಕರಕರಿಸು 
- ವುದು ಬೇಡಶಕುನಿಯು | ಇರುವ ನೈಜೀವದಲಿ ಯವಳರ || ತರಿವ ಶಪತವು 
ಯೆನಗೆ ಕೊಡುನೀ | ಧರಕೆ ಎಳೆಯ | ೪ || 


ಭಾಮಿನಿ 
ಪೋಗುಯಮಳರ ತರಿದು ಬಂದರೆ ! ಆಗ ಮನವರಳುವುದುಯೆನ್ನುತಬೇಗ 
ಎಳೆಯವ ನಿತ್ತುಕಳುಹಿದ ರಣಕೆ ಕುರುಭೂಪ|| ಸಾಗಿದನುಸೌಬಲನು ರಣಕಣ 
ಶೇಗಯೊಳು ಬೆಂಡಾಗಿಧನುಶರ | ಶೀಘ್ರದಿಂಕೆಗೊಂಡು ಸಹದೇವಂಗೆಯೆದು 


ರಾಗೆ | ೧ || 


ಮಾರವಿ . ಏಕತಾಳ 
ಶರವರ್ಷದ ಪರಿಕಿಸು ಶಕುನಿಯ | ಕುರುಪತಿಯನುಸೇರಿ !! ಸರುವರನಾಶಕೆ 
ತಂತ್ರವ ಬಳಸಿದೆ | ದುರುಳನೆ ನೀನಂದು | ೧ | ರಗಳೆಯದೇತಕೆ ತೆಗೆಶರಮಾ. 
ದ್ರಿಯ ಮಗಜಂಬವಬಿಡುತ | ಹಗರಣಗೈ ಯ್ಯಲು ಬಂದಿಹೆಗರ್ವದಿ | ಸಿಗಿ 
ಯುವ ತವತನುವ | ೨ || ಹುಟ್ಟಿದ ಕಾತರದಿಂದಲಿ ಬರವದು ಸೃಷ್ಟಿಯೊ 
ತಾಯ್ಯಾಗ | ಮೆಟ್ಟಿದನೆಲದಲಿ ಕಷ್ಟವುಬಂದಿತು | ಕೆಟ್ಟವ ನಿನ್ನಿಂದ 11೩ || 
ಶರರು ಯಾಕೀತೆರದಲಿ ಸಾವಿರಿ | ಬರಲಾಧರ್ಮಜನು || ಕರೆಯಿರಿ ಪಾರ್ಥನ 
ತೀವನ ರುಂಡವ ತಂದಿಡುವೆನುನೆಲಕೆ || ೪ | | 

ಭಾಮಿನಿ 
ಮುಂದೆ ಬಾ ಬಾ ರೆಂದು ಯಮಳರು | ಹಂದೆಶಕುನಿಯ ಯೆದುರು ನಿಲ್ಲುತ | 
ಮಂದರಧರ ನನ್ನು ನೆನೆವುತ ಶರವ ಬಿಟ್ಟಾಗ ! ಕೊಂದು ಕಳೆದರು ಶಕುನಿ 
ಹಗ್ಗವ 1 ನಂದು ಯೇರಲು ಪೇಳೆ ಕುರುಪತಿ ಚಂದದೊಳುತಾನಡಗಿ ಕುಳಿತನು. 
ಸಲಿಲಮದ್ಯದಲೀ | ೧ | 


28 


ರಾಗ ಕಾಂಬೋಜ ಜಂ 
ಮ್ರುತ್ಯುಂಜಯನಶರಣ ಸುತ್ತುತಲಿ ಕೌರವನ | ಸುತ್ರನಾ ಸೆಗಳಲಿ ಪುಡುಕೆ || 
ಮುತ್ತು ಮುಖವಂತನು ತೋರಿಸಿದೆ ದೃತರಾಷ್ಟ್ರ | ಪುತ್ರರಿಗೆ ವುಳಿದತಾ 
ನೋರ್ವ || ೧ || 


- ಸೌರಾಷ್ಟ್ರ -ತ್ರಿವುಡೆ 
ಧೂರ್ತನಡಗಿಹ ಪೃಥ್ವಿ ತಳವಂ | ಕಿತ್ತು ಬಿಸುಡುವ ಜಲಧಿ ಸೇರಲು || ಬತ್ತಿಸು 
ವಗಾಂಧಾರಿ ಯಣುಗನ ಮತ್ತೆ ಪುಡುಕಿ || ೧ || 


(ದೂತ) 

ಮುಖಾರಿ ಏಕತಾಳ 
ಭೀಮಪ್ಪ ಕೇಳುಪರಾಕು | ನಮ್ಮ ಹೃನೀನು | ಬೀಮಪ್ಪ ಕೇಳುಪರಾಕು !! ಸೆ . 
ಮಕುಲಜಕೇಳ್ ಕೌರವ ಕೆರೆಯಲಿ ! ನೇಮದೊಳಗಿಹಗುಟ್ಟನು ಪೇಳುವೆ|| ೧|| 
ನೀರೊಳಿ ಆದಹೆಜ್ಜೆಯು ಕಾಂಬುವುದಿಲ್ಲ ! ಬಾರಿಯೋ ಚನೆ ಚೋದವು|| 
ವೀರತಾ ಹಿಂದ್ ಹಿಂದ್ ನೀರನ್ ಪೊಗುತಲಿ | ಬಾರಿತ ಣ ಗೆಕೂಂತ ನೈಯ ಪ 
ರಾಕೆ | ಭೀಮಪ್ಪ ಕೇಳುಪರಾಕು || ೨ || 


ಸೌರಾಷ್ಟ್ರ -ತ್ರಿವುಡೆ 
ಅಡಗಿದನೆಕೌರವನು ನೀರಲಿ! ಮಡದಿಯಳ ಮಾಂಗಲ್ಯ ವುಳಿಸಲು 1 ಮಡುಹು 
ವೆನುಗಾಂಧಾರಿಯಣುಗನ ! ನಡೆವೆನಲ್ಲಿ | ೧ || ಅಣ್ಣನಾಜ್ಞೆಯ ಕೇಳೆನೀ 
ಕ್ಷಣ | ಕುನ್ನಿ ಕೌರವ ನೃಪನ ಹತಿಸಲು | ಇನ್ನು ತಡವೇಕೆನುತ ಮಾರುತ 
ಚಿಣ್ಣ ಬಂದ || ೨ || ಏನು ಪೋಸವಾ ರ್ತೆಯದು ತಮ್ಮನೆ | ಕಾಣುತಿಹೆರೋ 
ಷದಲಿ ಪೇಳೆ ! ಹೀನಕೌರವ ನಿಹನೆಯನ್ನು ತ | ತಾನುಕೇಳೆ || ೩ | ಜಲದೊ 
ಳಡಗಿಹ ಕೌರವನಶಿರ 1 ವಿಳುಹು ವೆನು ರುಧಿರ ಮುಖಿಯಲಿ | ಕಳುಹುಯ್ 
ನೃಯ ಯೆನುತ ಭೀಮನು ! ಛಲದಿನುಡಿದ || ೪ || 


ಕೇದಾರಗೌಳ- ಅಪ್ಪತಾಳ 
ಸಾಕುಸೈರಿಸುದೇವ ನಿಹನದ ನೋಡಪೇಳಿ | ಜೋಕೆಯೊಳಲ್ಲಿಸಾರುವುದು | 


ಸಾರುವುದು ಏಕೆನೀ ನಾತುರ ಪಡುತಿಹೆ ಯೆನ್ನುತ | ಶ್ರೀಕರ ಮೂರ್ತಿಯ 
ಸ್ಟರಿಸೆ || ೧ || 


ರೂಪಕತಾಳ 
ಧರ್ಮಜಯನುನೀ ಕರೆದೆಯಿಗೆನಲಾಗ | ದುರ್ವತಿ ಕೌರವನಿರವ !| ಧರ್ಮ 
ಸಂಭವನು ಸುರಲುಹರಿ ನಗುತಲಿ 1 ಮರ್ಮವ ತಿಳಿಯ ಬೇಕೆಂದು || ೧ || 
ಪೊರಡುವ ನಾವೆಲ್ಲ ರೊಟ್ಟಾಗಿ ಸಲಿಲಕ್ಕೆ | ಕರೆಯುತಭವರಕೆ ನೃಪನ | ಬರುವ 
ತಾ : ಮುಂದಣ ಕಾರ್ಯವ ಮಾಡಲು ! ಸರುವರು ನಡೆಯಿರಿ ಯೆಂದ || ೨ | 


ಭಾಮಿನಿ 
ಬರುತ ವೈಪಾಯನ ಸರಸಿಯೆಡೆ! ಹರಿಯು ಪಾಂಡವ ರೊಡನೆದಡದಲಿ ದುರು 
ಇನನುಪೆಸರೆತ್ತಿ ಕರೆದರು ಧರ್ಮಮೊದಲಾಗೀ | ಕರೆದ ದನಿಯಾಲಿಸುತೆ ಕೌರವ 
ಸರಸಿ ಹೋಳುತಾ ನಿರಲು ಗದೆಯನು | ತಿರುಗಿಸುತ ಮಾರುತಿಯು ಕುರುಕೃಪ 
ನನ್ನು ಮೂದಳಿಕೆ | ೧ || 


ಸವಾಯ್ - ಜಂಗಲ 
ಕುರುಪತಿಯೇನೆ ಸರಸಿಯೊಳಡಗಿಹ | ಸರಸಕೆ ಬಾರೆ ಯೆನೆಡನೆ 11 ಕರೆಶಕು 
ನಿಯಜ ಜಾಟಕ ಮತ್ತಾ | ತರುಣಿಯ ವಸ್ತ್ರವ ಸುಲಿಸಲು ಬೇಗದಿ|| ೧ || 
ಜನನಿಯ ಯವ್ವನ ತಗಿ ಸೆ ಹುಟ್ಟಿದೆ 1 ರಣಹೇಡಿಯನೀ ಕುರುಕುಲದಿ || ಕ್ಷಣ 
ದೊಳು ಬಾರೈರುಧಿರಮುಖಿಯರುಚಿ ನಿನಗೀಗಲೆತೋರುವೇಫಥ ನೃಪ 
ತಿಯೆ || ೨ || 


ರಾಗ ಸೌರಾಷ್ಟ್ರ -ತ್ರಿವುಡೆ 
ಮಾರು ತಾಜನೆಂದನುಡಿಯಂ 1 ವೀರಕುರುಪತಿ ಕೇಳಿ ಬೆವರಿದ!! ಭೂರಿರೊ 
ಷದೊಳೆದು ಸಲಿಲದಿ ಯೇರಿದಡಕೆ | ೧ || ನೋಡಿದನುಯೆಡ ಬಲದಿ 
ಕೃಷ್ಣನ | ಕೂಡಿ ನಿಂತಿರೆ ಪಾಂಡು ತನಯರು | ಹೇಡಿ ನಾನೆಂದೆಣಿಸಿದೆಯಯಿ 
ಮೋಡಿಯಿಂದ ೨!! ಸರಸಿಯೊಳುನಾನಡಗಲಿಲ್ಲವು| ಭರದಿ ವಿಶ್ರಾಂತಿಯನು 
- ಗೈದನು | ಬರುವಿರೇನ್ಯ ಐವರೆಟ್ಟಲಿ | ಧುರವಕೊಡುವೆ || ೩ || ಒರೆದ 


30 


ಧರ್ಮನು ವೋರ್ವನೊಡನೀ ಧುರವಕೊಡುವುದು ಯಾರುಬೇಕೆಂದರುಹು 
ನವಳುನಿನ್ನಯಿದಿರಲಿ | ಬರುವೆ ವಾಗ 9 ೪ || 


ಠಾಗ ಭೈರವಿ- ಅಷ್ಟತಾಳ 
ತಿಳಿದಿಹೆ ಧರ್ಮಜನೆ | ನಿನ್ನಯಬಲ | ಸುಲಭವೆ ಯೆನ್ನೊಡನೆ | ಕಲಹವು 
ಪಾರ್ಥನು ದುರ್ಬಲ ಯವಳರು |ಕೊಳುಗುಳ ಕಾಗುವರೇ || ೧ || ಎನ್ನೆದುರೆ 
ಲಿನಿಲ್ಲಲು | ಓರ್ವನುಯಿಹ | ಕುನ್ನಿಯು ಬಿಡೆನೀಗಲು || ಮಣ್ಣಮುಕ್ಕಿಸು. 
ವೆನು ಭೀಮನೆ ಬರಲೀಗ1 ವಿನೆಡ ಸಂಗರಕೆ || ೨ | | 


( ಬಲರಾಮು) 

`ಭೈರವಿ . ಅಷತಾಳ 
ಏನಿದು ಕುರುಭಪತಿ | ಓರ್ವನೆಯಿರ್ಪೆ | ತಾಣಗುಂದಿದದುರ್ಗತಿ ! ಹಾನಿ 
ಯೆ ಗೈಯ್ಯಲು ನಿಂತಿಹ ರೀಕುಂತಿ | ಸತನಗಳಚ್ಚರಿಯು || ೧ || ಬಿಡುಭಯ . 
ನಿನಗೆನಾನು | ಬೆಂಬಲವಾಗಿ ! ಪೊಡವಿಪ ರಣಗೈವೆನು !! ಕಡುಬಲಾಡ್ಯರುಯೆ 
ನ ಲೀಗಹಳಚಲೆಂದು | ಗುಡುಗಿದಕೋಪದಿಂದ || ೨ || 


ಏಕತಾಳ 
ಖಾತಿಯಾಕೆ ನಿನಗೆಯಿಂದು | ಪ್ರೀತಿಯಿಂದ ಕೇಳು ದುಷ್ಟ | ನೀತನನ್ನು ಕೊಲು 
ವ ಬಗೆಯ ನೀತಿ ಪೇಳುವೆ || ೧ || 


ಭಾಮಿನಿ 
ಸತ್ಯಕಿರ ಸಾವುತನ | ಸತ್ವತೋರಲಿ ಕೊನೆಯ ಕಾಲಕೆ | ಚಿತ್ತದೊಳು 
ಬೇಧವನು ಯೆಣಿಸದೆ ಧರ್ಮಸಮರದಲೀ || ಮತ್ತೆನೀಪರಿಕಿಸುತ ನಿ | ವುತ್ತ 
ರಕೆಮೊಗವರಾಡಿಯೆನುತಿರೆ | 1 ವುಮದಿ ಬಲರಾಮ ನೆರೆದನು ಕೃಷ್ಣನಂ 
ಕರೆದು || ೧ || 


ಕಾಂಬೋಧಿ- ಜಂಪೆ 
ಕುರುಪತಿಯ ತೊಡೆಯನ್ನು ಮಾರುತಿಯ ಶಿರವನ್ನು | ಭರದಿಹೆಡೆಯದಿರೆಂಬ 
ಮಾತ | ಒರೆದುಯಿತ್ತಂಡದಲಿ ನಿಂತುನೋಡಿದರಾಗ | ಕರಿಗಳಂದದಿ ಹೋಗು 
ವವರ || ೧ || 


31 


ಶಂಕರಾಭರಣ ಮಟ್ಟೆ ತಾಳ 
ಅಂಧ ನೃಪನ ಸುತನೆ ನಿನಗೆ । ಸಂದುದಾಯ್ತು ಋಣವು ಮಣ್ಣಿ ! ಗೆಂದು 
ಹೋರಿಸಾಯ್ದೆಯಲ್ಲಿ | ಇಂದು ಖಳನೆ | ೧ | ವಿಷವಮೆದ್ದ ರಾಕ್ಷಸಿಯಳ 
ವಶದಿಸಂತತಿಯನು ಪಡೆದ | ಕುಶಲ ತನವಬಿಡುವುದೀಗ | ಅಸಮ 
ಸಾಹಸಿ || ೨ || 


OHO 


ಭಾಮಿನಿ 
ಶಿರಕೆಯಪ್ಪಿಸುತಿರೆ ಭೀಮನು ! ವೊರಗಿದನುಗದಹತಿಗೆ ಕೃಷ್ಣನು| ಪರಿಹರಿಸು 
ತಲಿನೋವನಾಕ್ಷಣ ಯೆದ್ದ ಮರುಜನು || 


ವಾರವಿ - ಏಕತಾಳ 
ಹರಿತಾ ಸಂಜ್ಞೆಯತೋರಲು ಮಾರುತಿ | ಭರದೊಳು ತೊಡೆಸೀಳೆ !! ಒರಗಿದ 
ಕೌರವ ಬಲರಾಮನುತಾ | ಕೆರಳಿದ ನಾಕ್ಷಣದೀ | ೧ || ತೊಡೆಯನು ಮುರಿ 
ಯುತ ಕೊಂದನೆ ಕೌರವ ↑ ಮುಡಿಕೆಳಗುರುಳುತಲಿ || ಬಿಡೆನಾನೆನಲಾ ದಾನವ 
ವೈರಿಯು | ತಡೆಯುತ ಪೇಳಿದನು || ೨ || 


ಭಾಮಿನಿ 
ಮಾತಮೀರಿದ ಕೌರವನುನೀ | ನೇತಕೀಗಲೆರೋಷ ದಿಂದಿಹೆ | ಖಾತಿ ಬಿಡು 
ಯೆಂದೆನುತ ಲಣ್ಣನ ಕಳುಹಿ ಹರಿಯಾಗ || ರಾತ್ರಿಯಾಯಿತುಯೆನುತ ಶಿಬಿರಕೆ! 
ಭತಲೇಶನೆ ಪೊರಟರಾದಿನ| ಮಾತೆ ಗಾಂಧಾರಿಯಳು ಕುಂತಿಯ ಸಹಿತ ಮರು 
ದಿನದೀ || ೧ || 


ಸಾಂಗತ್ಯ -ರಪಕ 
ಬಂದಳಾಗಲೆಕುಂತಿ ಗಾಂಧಾರಿ ಸಹಿತಲಿ | ಮಂದರಾಧರನೊಡನಾಗ || ಬಂಧು 
ಬಾಂಧವರೆಲ್ಲ ಮಡಿದುರು ಆಹರಣ | ಕಂದಮ್ಮಗಳಹಣಕಂಡು || ೧ || ಚೊಚ್ಚ 
ಲ ಮಗನನ್ನು ಕಾಣುತ ಕುಂತಿಯು ಹುಚ್ಚೆದ್ದು ಪಿಡಿದಪ್ಪಿ ತಾನು | ಕಿಚ್ಚುರಿ 
ಯಿವೊಡ ಲಾಳದೊಳು ಮಗಳೆಂದು ಬೆಚ್ಚತಾ ನಳುತೆಂದಳಾಗ || ೨ | | 


ಚ 


ನೀಲಾಂಬರಿ ರೂಪಕ 
ಕಂದನೆ ನಿನ್ನಯ ಬಿಟ್ಟೆನು | ಹಿಂದಕೆ ಗಂಗೆಯ ಮಡಿಲಲಿ ಹೊಂದಿದೆ ಜನನಿಯ 


32 


ಮಮತೆಯ | ಬಂಧನ ಕಳಚುತಲಿ || ೧ || ಧರೆಗುರುಳಿದಹಾ ಪಾಪಿಯ | ಕರ 
ದಲಿ ಭಾಷೆಯ ನೀವು ಸರಿಯಾಯಿತುಯೆನ್ನೊಡಲೀ ಪರಿವುರಿವುದು ಕಂದ೨ 


ಭಾಮಿನಿ 
ಹರಿಯಕರ್ಣನ ತೋರುತೋರೆಂ ದೊರಗಿ ದುಃಖಿಸೆ ಪೇಳ ಕೃಷ್ಣನು ಪರ 
ಮ ತೇಜದಿ ದಿನಕರ ವಸಾನಿಧ್ಯದೊಳಗನು || ಮೆರೆವನೆಂದೆನುತ ತಾಗ ನಭ 
ವನು 1 ಭರದಿತೋರಿಸೆ ಕಂಡಳಾಗಲೆ 1 ತರಳಕರ್ಣನ ಮತ್ತೆ ಕುಂತಿಯು ರಣದಿ 
ಮುಂದರಿಯೇ || ೧ | 


ಏಕತಾಳ 
ಎನ್ನ ಮಗನಹೆಣ 1 ವನ್ನು ತೆರೆನ್ನುತ | ತನ್ನೋಡ ಲಾಳದಿ ಗಾಂಧಾರಿ || ಕಿನ್ನ 
ಮನದಿಹರಿ : ಯನ್ನುನೋಡಲುಕೆಂಡು | ಬಣ್ಣಿಸಿದನು ಮತ್ತೆ ತಾನಾಗ || ೧ || 


ಸೌರಾಷ್ಟ್ರ -ತ್ರಿವುಡೆ | 
ಎಡ ) ವಿದಿಹೆ ಮಗನ ಹೆಣವನು | ಜಡ ಜಮುಖಿಣ ದೊಳಗೆ ನಿನ್ನಯ | - 
ಮಡಿದ ಮಕ್ಕಳನೋಡುಜೀವಿತ | ಕಡೆಯ ನೋಟ|| ೧ || ಎಲವೊಕಷ್ಣನೆ 
ಎನ್ನ ತನಯರ ! ಕೊಲಿಸಿದೆಯತವ ಬಂಧು ಬಳಗವು ! ಹಳಚಿ- ಸಾಯಲಿ ಮೂವ 
ರ್ತಾನೇವರುಷದಲ್ಲಿ || ೨ ಸತಿಯು ಶಾಪವ ನೀಯೆ ಕೇಳುತ | ಹಿತದಿ ಕೃಷ್ಣ 
ನು ನುಡಿದನಾಕೆಗೆ | ಪರಕರಿಸಿದೆನು ಶಾಪ ನಿನ್ನಯ 1 ಗತಿಯಕೇಳೋ | ೨ || 


ಕಾಂಬೋಧಿ- ಜಂಪೆತಾಳ 
ಕು ಮಾತೆ ಕೇಳವ್ವಕಣ್ಣತೋರದಹಾಗೆ | ಪರಿಣಯದ ನಂತರದಿ ನೀನು || 
ವಶುಭ್ರವಸ್ತ್ರವನ್ನು ಕಟ್ಟಿರುವ ಬಗೆಯರಿಯೆ | ಅರುಹುವೆಯನಿಜ 
ವಿಷಯವೆಲ್ಲ || ೧ | ಹರಿಯನಿನ್ನೊಳುಯಿನ್ನು ಪುಸಿಯ ನಾಡೆನು ಭೀಷ್ಮ 
ಬರಗಾಲಬಂದಿರಲು ನಮ್ಮ ಪುರಕೆ ಸೇನೆಯಕಳುಹು ತಮಿಷವೊಡ್ಡು ತಯೆನ್ನ | | 
ಕುರುಡಗೀಯಲು ಕೇಳ ಬಗೆಗೆ 1 ೧ || ದುರುಳ ಭೀಷ್ಮನಮೊಗವ ನೋಡೆ ನಾ 
ನೆಂದೆನುತ | ಪರಿಣಯದಿ ಕಟ್ಟಿರುವ ವಸ್ಯ !! ಇರುವುದ ಕೇಳಿಂದು ಸಾದ್ವಿಪ 
ಟೀವದಾಯ್ತು | ಶರಣರಕ್ಷಕ ದಾರಿತೋರು|| ೨ | | 


33 


ಕೇದಾರಗೌಳ- ಅಷ್ಟತಾಳ 
ಅರುಹುವ ಗಾಂಧಾರಿ ಶಕುನಿನೀ ವೀರ್ವರು ಧರೆಯೊಳು ಪುಟ್ಟಿರುವ | ವರಕಲಿ 
ದ್ವಾಪರ ರೆಂಬದೇವತೆಗಳು | ವೊರೆದಷಂಥವುತೀರಿತು | ೧ | 


ಕಂದ 
ಹರಿಸು ಜ್ಞಾನವ ನೀಯತೆ | ಸರಸಿಜ ಮುಖಿಪತಿ ಯೊಡಪುಣೆ ಸಹಿತಲಿ ಮುಂ 
ಧಾ ಗಿ ಮೆರೆವಾ ರಣವ ಪೊಗುತಿರೆ | ಭರದೊಳಕಾಲ್ಲಿಚ್ಛಿಗೆ ಬಲಿಯಾಗುತ 
ಮಡಿದರ್ 0. 

ಶ್ರೀ ಕೃಷ್ಣ ಪರಂಧಾನ 

ರಾಗ ಸಾಂಗತ್ಯ ರೂಪಕ 
ಸರುವನಾಶವದಾಯ್ತು ಯದುಕುಲ ವೀಗಲೆ | ಭರದೊಳು ಪಾಂಡವರಲ್ಲಿ 1 
ಅರುಹಬೇಕೆನುತಾಗ ಹರಿಯುತ್ತಾ ಬರುತಿರೆ | ಭರದೊಳುಬಳಲುತ ನಿಂತ || OH 
ನೆರಳು ಕಲಿಯಮಾಯ ಪಾದಪದೊಳುತಾನು ವೊರಗುತ ದಣಿವತೀರಿಸಲು || 
ಬರುತಿದೆ ನಿದ್ದೆಯೆಂದೆನುತಹ ರಿಯುತಾನು | ಭರದಿನಿದ್ದೆಯೊಳಿರ್ದನಾಗ || ೨ || 


ಬೇಡ 

ಪೂರ್ವಿ- ಏಕ 
ಬೇಟೆಯಾಡುತ ಬಂದನಾಗ | ಧೀರಕಿರಾತ | ಬೇಟೆಯಾಡುತ ಬಂದನಾಗ || ಕಾ 
ಟಕ ಮಿಗಗಳ ಕೂಟವಸವರುತ | ನೋಟದಿ ಶರವಂಬಿಡುತಲಿ ಬೇಡನು | ಪ || 
ಚಲಿಸದೆ ಯಿಹಿಲ ವೆನುತಲಿ ಬೇಡನು! ನಳಿನಜ ಪಿತನನು ನೋಡದೆಪಾದಕೆ 
ಛಲದಿಂ ಬಾಣವ ಬಿಡುತಿರೆ ಬೇಗದಿ | ಸುಲಭದಿ ಘಾಸಿಯ ಗೊಂಡುದು ಬೆರ 
ತನು | ಬೇಟೆಯಾಡುತಬಂದನಾಗ 1| ೧ || 


ಭಾಮಿನಿ 
ಮರದ ಮರೆಯೋಳು ಹರಿಯು ಮಲಗಿರೆ | ಶರವುಪಾದಕೆನಾಟಿತಾಕ್ಷಣ | ಸು 
ರಿವ ರುಧಿರವ ಕಂಡು ಬೇಡನು ಬಂದ ದುಃಖದಲೀ | ಮುರಮಥನನಾನಿನಗೆ 
ಬಾಣವ ಭರದೊಳೆಸೆದೆನು ತಪ್ಪು ಮನ್ನಿಸು ಶರಣಜನಸುರಧೇನು ಯೆನ್ನಿಂದಾ 
ಯಿತಪರಾಧ || ೧ || 


34 


ಸೌರಾಷ್ಟ್ರ -ತ್ರಿವುಡೆ 
ತಪ್ಪು ಯೆಳ್ಳಿನಿ ತಿಲ್ಲ ಬೇಡನೆ | ತಪ್ಪದೈವಿಧಿ ನಿಯಮ ಕಾಲವು|| ಬಪ್ಪ ದೈಯಿ 
ಲೋಕಬಿಡುವರೆ | ಇಪ್ಪ ದಿಸೆಗೆ || ೧ || ವಾಲಿವೇಧನೆ ಪಟ್ಟಯೆನಗೀ | ವೇಳೆ 
ಸವನಿನಿತದರ ರೀತಿಯ ಬಾಳಿ ಸೂರ್ಯನು ಮುಳುಗಬೇಕ್ಕಿ ( ಕೇಳುನೀನು 
11೨8 ಪೋಗು ಪಾಂಡವ ರೊಡನೆ ವೊರೆನೀ | ಬೇಗ ಪೊರಡೆ ಯಲ್ಲಿ ನಿಲ್ಲದೆ ! 
ಭಾಗ ಕುಂದುತ ಬಂತು ಯೆನುತಲಿ 1 ನಾಗಶಯನ | ೩ | 


ಭಾಮಿನಿ 
ಭರದೊಳಾತನ ಕಳುಹಿ ಕೃಷ್ಣನು | ಒರಗೆ ಯೋಗದಿ ಹರಿಯ ರೂಪವ | ಭರ 
ದಿ ತಾಳುತ ಲಾತ್ಮ ಜ್ಯೋತಿಯು ಕಾಣಲಾಕ್ಷಣದಿ 11 ಸಿರಿಯು ಮಂಗಳ ಕರದೊ 
ಳಾರತಿ | ತರುತ ಬೆಳಗಿದಳಾಗಸುರಗಣ 1 ಪರಮಮಹಿಮನ ನುತಿಸಿ ಮಾಡಿದ 
ರಾಗಲಂಬರದಿ li೧ : ಬರೆದು ಮುಗಿಸಿದೆ ಕತೆಯ ಮಂಡೆ | ಚೂರಿಗೆಯಿದನ 
ರ್ಪಿಸುತ ಗುರುವಿನ ಹರಕೆ ಯಾಚಿಸಿ ಭಕ್ತಿಯಿಂದಲಿ ಕೇಳಿ ಸಜ್ಜನರು | ಮೆರೆವ 
ಬಂಗಾಡಿಯೊಳನಂತನ ! ಕಿರದಿರಚಿಸಿದ ಕೃತಿಯ ಮರೆಯಿಸಿರಿ | ಪರಮ ಮಂಗ 
೮ ಕಪೆಯ ದೋರುವ ಳೆಂದು ಬೇಡುವೆನು || ೨il, 


ಏಕತಾಳ 


ಶರಧಿಯ ಮಥನದ ಸಮಯದಿಕೂರ್ಮನ ವರವೇದೋದ್ದಾರಕೆಮ ತರಳ 
ಪ್ರಹ್ಲಾದಗೆ ನರಸಿಂಹನುಖಳ | ನೊರಗಿಸೆ ಬಂದವ ರಾಹನಿಗೆ || ಜಯ ಜಯ 
ಜಯಜಯ ಜಯತುನಿ || ೧ || ಬಲಿಯನುನೂಕಿದ ವಾಮನರೂಪನು. 
ಖಳದಶ ಶಿರವಧೆ ಗಾರಾಮ 11 ಇಳೆಯೊಳು ಧರ್ಮವ ನುಳಿಸಲು ಬಂದಿಹ (ನ 
ಆನಜಪಿತಸಿರಿ ರಮಣನಿಗೆ i] ಜಯಜಯ ಜಯಜಯ ಜಯತುನಮೋ 1| ೨ || 


ಮುಕ್ತಾಯ 


ಸರ್ವೇ ಜನೋ ಸುಖಿನೋ ಭವಂತುಃ 


1 ಮಹಾವಿಷ್ಣು 
2 ಕಲಿ 
3 ದ್ವಾಪರ 
4 ಸಬಲ 
5 ಚಂದ್ರಾಂಗದ 
6 ಸೇನಾಧಿಪತಿ 
7 ಮಂತ್ರಿ 
ಇ ಸುನಶೇಷ 
9 ಗಾಂಧಾರಿ 
10 ಶಕುನಿ 


ಯಕ್ಷಗಾನ ಗಾಂಧಾರಿ 
ಕತೆಯಲ್ಲಿರುವ ಪಾತ್ರಗಳು 
11 ಶುಭಾಂಗಿ 21 ಧರ್ಮರಾಯ 
12 ನಾರದ 22 ಅರ್ಜುನ 
13 ಶಿವಭಟ್ಟ 23 ಭೀಮ 
14 ಚೇತಕ | 24 ಸಹದೇವ 
15 ಭೀಷ್ಮ 25 ಕೌರವ | 
16 ವ್ಯಾಸ 26 ಶ್ರೀ ಕೃಷ್ಣ 
17 ದೃತರಾಷ್ಟ 27 ಬಲರಾಮ 
- 18 ಪಾಂಡು 28 ಬ್ರಾಹ್ಮಣತಿ 
19 ಮಾದ್ರಿ 29 ಬೇಡ 
20 ಕುಂತಿ 30 ಕಿರಾತರು ಸಖಿಯರು 

ಇತ್ಯಾದಿ. 


ಮುದ್ರಕರು : ಲೋಟಸ್ ಪ್ರಿಂಟರ್ ಯೆಯಾಡಿ, ಮಂಗಳೂರು- 575008 . 
ರಕ್ಷಾಪುಟ: ( ಆಫ್‌ಸೆಟ್ ) ಶಾರದಾ ಪ್ರೆಸ್, ಮಂಗಳೂರು-575005. 


ಅರ್ಪಣೆ 
ಯಕ್ಷಗಾನರಂಗದಲ್ಲಿ ಉತ್ತಮ ಕಲಾ ಕುಸುಮವಾಗಿ, ಉನ್ನತಕೊಡು 
ಯನ್ನು ನೀಡಿ, ನನ್ನ ಸಾಹಿತ್ಯ ಕೃಷಿಗೆನೀರೆರೆದು ಪೋಷಿಸಿ, ಮಾರ್ಗದರ್ಶನ 
ಗುರುವಾಗಿ , ಆತ್ಮೀಯ ಭಾಂಧವ್ಯದ ಪಾಶದಲ್ಲಿ ಬಿಗಿದು, ಕಣ್ಮರೆಯಾದ 

ದಿವ್ಯಚೇತನ 
ದಿ! ಯನ್ , ದಾಮೋದರ ಮಂಡೆಚ್ಚ , ಸಂಗೀತ ವಿದ್ವಾನ್ 
ಇವರ ಪುಣ್ಯಸ್ಮರಣೆಗೆ ಈ ಕೃತಿ ಅರ್ಪಣೆ . 

ಕೆ , ಅನಂತರಾಂ ಬಂಗಾಡಿ, 


1 


50. 


60 


A9 


Thh 


00 


00 


0 . 


1 


00 


300 


1 


20. 


500 


co 


60 


ಪುರಂದರದಾಸರ ಕೀರ್ತನೆಗಳು (ದೊಡ್ಡದು) 

- 00 
ದೇವರ ಭಜನಾವಳಿ ( ಕನ್ನಡ- ಮರಾಠಿ ಭಜನೆಗಳು) 

5 00 
ಸುಭಾಷಿತ ನೀತಿಶಾಸ್ತ್ರವು 
ಸೋಮೇಶ್ವರ ಶತಕ 
ಭಕ್ತ ಕನಕದಾಸರ ಕೀರ್ತನೆಗಳು 
ಭಕ್ತ ಪುರಂದರ ದಾಸರ ಕೀರ್ತನೆಗಳು 
ಶೋಭಾನೆ ಹಾಡುಗಳು 
ಲಕ್ಷ್ಮಿ ಶೋಭಾನೆ ಹಾಡು 
ರಾಜರಾಜೇಶ್ವರಿ ತುಳು ಭಜನಾವಳಿ 
ಸ್ವಾಮಿ ಅಯ್ಯಪ್ಪ ಭಜನೆ ( ತುಳು) 
ತುಳುವಾಲ ಬಲಿಯೇಂದ್ರ 

1 60 
ಶೋಭಾನೆ ರತ್ನಾವಳಿ 
ದೇವೀ ಭಜನೆ 
ಹರಿ ಭಜನೆ ಪುಸ್ತಕ 
ಹರಿ ಭಕ್ತಿ ಸಾರ | 

1 0 . 
ಉದಯರಾಗ 
ಸೋತ್ರ ಮಂಜರೀ ( ದೇವರ ಸ್ತೋತ್ರಗಳು) 
ಯಕ್ಷಗಾನ ಪಂಚವಟಿ ರಾಮಾಯಣ 
, ಚೂಡಾಮಣಿ ಪ್ರಸಂಗ - ಅ೦ಗದ ಸಂಧಾನ 

50. 
* 2) ಭೀಷ್ಮ ವಿಜಯ 

ರತಿ ಕಲ್ಯಾಣ 
೨) ಕೃಷ್ಣಾರ್ಜುನ ಕಾಳಗ. 

3 50 
>, ಶಿವಪಂಚಾಕ್ಷರಿ ಮಹಿಮೆ (ಶೈತಕುಮಾರ ಚರಿತ್ರೆ ) 

ವಿದ್ಯುನ್ಮತಿ ಕಲ್ಯಾಣ 
೨ ಬೆಳ್ಳಿಗಿಂಡೆ ( ತುಳು) 
ಕುಕ್ಕುಟ ಪಂಚಾಂಗ 
ಕನ್ನಡ- ಮಲಯಾಳ ಶಿಕ್ಷಕ, ಕನ್ನಡ- ತಮಿಳು ಶಿಕ್ಷಕ 
ತುಳು ತೆರಿಲೆ 

- 0೧. 
ದಿ, ಸೆಲ್ಫ್ ಇಂಗ್ಲಿಷ್ ಸ್ಟಡಿ 
ಇಂಗ್ಲಿಷ್ ಕಲಿ೦೮ರಿ 
ಹೊಸ ಕನ್ನಡ ಚಿತ್ರಗೀತೆಗಳು 
ಹೊಸ ತುಳು ಚಿತ್ರಗೀತೆಗಳು 

ನೆಮಾ ಪದ ಧಾಟಿದ ತುಳುಪದತ ಮಾತೆ 
ಕನ್ನಡ ಧ್ವನಿಮುದ್ರಿಕೆಗಳ ಭಕ್ತಿಗೀತೆಗಳು 
ಹೊಸ ಕನ್ನಡ ಚಿತ್ರಗೀತೆಗಳು (ದೊಡ್ಡದು) 

500 & 
ಕನ್ನಡ ಚಿತ್ರಗಳ ಭಕ್ತಿಗೀತೆಗಳು 
ತಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತಿಗೀತೆಗಳು 

500 

00 
ರಾ ಮಿ ಅಯ್ಯಪ್ಪ ಭಜನಾವಳಿ - ಭಕ್ತಿಗೀತೆಗಳು 


co- 


50. 


೮ 


00. 


1 


- 


00. 


( 


# 


00 


೮ 


50 


D 


) 


00 


50. 


00. 


- 


0 ). 


ಪ್ರಕಾಶಕರು : 


# 


00 


* ನಿತ್ಯಾನಂದ ಗ್ರಂಥಾಲಯ / ವಿ . ಪಿ . ಸಿ. ಪಬ್ಲಿಕೇಷನ್ , 

ಮಂಗಳೂರು – 575001, 


0 . 


ಯಕ್ಷಗಾನ 
ಗಾಂಧಾರಿ 


823 


ಅನಂತರಾಮ ಬಂಗಾಡಿ 


N 


N 


ನಿತ್ಯಾನಂದ ಗಂಥಾಲಯ | 


ಮಹಾನಗರ ಪಾಲಿಕೆ ಬಸ್ ನಿಲ್ದಾಣ 
ಮಂಗಳೂರು- 575004 , # ದೂರವಾಣಿ: 27775 | 


